ಧಾನ್ಯದ ಬೆಳೆಗಳ ರೋಗಗಳು 
ಹಾಗೂ 
ಅವುಗಳ ಹತೋಟಿ 


ಕೆಜಿ ರಂಗನಾಥಯ್ಯ 
ಡಿ ನಂಜೇಗೌಡ 
ಹೆಚ್‌ ಸಿ ಗೋವಿಂದು 





1980 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಶ್ರವಿದ್ಧಾನಿಲಯ. ಬೆಂಗಳೂರು 


ಪ್ರಕಟಣೆ ` 107 


ಧಾನ್ಯದ ಬೆಳೆಗಳ ರೋಗಗಳು 
ಹಾಗೂ 


ಕೆ. ಜಿ ರಂಗನಾಥಯ್ಮ 
ಡಿ. ನಂಜೇಗೌಡ 
ಹೆಚ್‌. ಸಿ. ಗೋವಿಂದು 





1900 


ಕನ್ನಡ ಅಧ್ಯಯನ ವಿಭಾಗ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560 065 


ಧಾನ್ಯದ ಬೆಳೆಗಳ ರೋಗಗಳು ಮತ್ತು ಅವುಗಳ ಹತೋಟಿ (ಕೃಷಿ 
ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿಂದ ಸಿದ್ಧಗೊಂಡು ಸಂವಹನ 
ಸಮಿತಿ ಪ್ರಕಾಶಿತ), ಪ್ರಥಮ ಮುದ್ರಣ 1980, ಪ್ರತಿಗಳು 1000, ಪುಟಗಳು 
೫॥[--126 ಜೆಲೆ: ಸಾದಾಪ್ಪತಿ ರೂ 12-00, ಕ್ಕಾಲಿಕೊ ಪ್ರತಿ ರೂ 17-00 


| 
| 


\ 


© ಕೃಷಿ ವಿಶ್ವವಿದ್ಯಾನಿಲಯ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಪ್ರಧಾನ ಸಂಪಾದನೆ 
ಪ್ರಾ! ವೀ. ಚ. ಹಿತ್ತಲಮನಿ 
ಕನ್ನಡ ಪುಧ್ಮಾಪಕೆರು 


ಹಹ ಸಂಪಾದನೆ 


ಎಚ್‌. ಕೆ. ನರಸಿಂಹೇಗೌಡ 
ಕನ್ನಡ ಸಹಾಯಕ ಪ್ರಾಧ್ಯಾಪಕರು 


ತಾಂತ್ರಿಕ ಪರಿಶೀಲನೆ 


ಬಿ. ಜಿ, ಪಾಟೀಲ್‌ ಕುಲಕರ್ಣಿ 
ಸಸ್ಮರೋಗ ಶಾಸ್ತ್ರ ಸಹಪ್ರಾಧ್ಯಾವಕರು 


ಕಲೆ 


ಕೆ. ವಿದ್ಯಾಥರಯ್ಯ 
ಕನ್ನಡ ವಿಭಾಗದ ಕಲಾವಿದರು 


ಮುದ್ರಣ 
ಕೃಷಿ ವಿಶ ವಿದ್ಯಾನಿಲಯ ಅಚ್ಚು ಕೂಟ 
ಹೆಬ್ಬಾಳ್ಕ ಬೆಂಗಳೂರು-560024 


ಶುಲಪಶಿಗಳ ಹಾರೈಕೆ 


ಶಿಕ್ಷಣ ಮಾಧ್ಯಮ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು ಸಂಸತ್ತು 
` 1964ರಲ್ಲಿಯೇ ನಿರ್ಣಯ ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವ 
ಪ್ರಯತ್ನ ರಾಷ್ಟ್ರದಲ್ಲಿ ನಡೆದಿದೆ. ಈ ಪ್ರಯತ್ನದ ಅಂಗವಾಗಿ ನಮ್ಮ ವಿಶ್ವವಿದ್ಯಾ 
ನಿಲಯವೂ ಕೂಡ ಕಾರ್ಯನಿರತವಾಗಿದೆ. ಕನ್ನಡವನ್ನು ಕೃಷಿ ಶಿಕ್ಷಣ ಮಾಧ್ಯಮ 
ವಾಗುವಂತೆ ಮಾಡುವ ಪ್ರಥಮ ಹೆಜ್ಜೆಯಾಗಿ ಕೃಷಿ ವಿಜ್ಞಾನದ ವಿವಿಧ ವಿಭಾಗಗಳಲ್ಲಿ 
ಪಠ್ಯಪುಸ್ತಕಗಳ ನಿರ್ಮಾಣ ನಡೆಯುತ್ತಿದೆ. ಈ ಪುಸ್ತಕಗಳು ವಿದ್ಯಾರ್ಥಿಗಳ ಉಪ 
ಯೋಗದ ಗಡಿಯನ್ನೂ ಮಾರಿ ಪ್ರಗತಿಶೀಲ ರೈತರೇ ಮೊದಲಾದ ಕೃಷಿ ವಿಜ್ಞಾನ 
ವನ್ನು ಶಾಸ್ತ್ರೋಕ್ತವಾಗಿ ತಿಳಿಯಬಯಸುವವರಿಗೂ ಉಪಯುಕ್ತವಾಗಬೇಕೆಂಬ ಅಂಶ 
ಗಮನದಲ್ಲಿರಿಸಿಕೊಂಡು ಪ್ರಸ್ತಕ ರಚನೆಯಾಗಬೇಕೆಂಬುದು ನಮ್ಮ ಬಯಕೆ. 


ಈಗ ಪ್ರಕಟವಾಗುತ್ತಿರುವ ಧಾನ್ಯದ ಬೆಳೆಗಳ ರೋಗಗಳು ಹಾಗೂ ಅವುಗಳ 
ಹತೋಟಿ ಪುಸ್ತಕದ ಪ್ರಯೋಜನವನ್ನು ಸುಬುಧಪೆಟ್ಟವರೆಲರೂ ಪಡೆದುಕೊಳ್ಳುವ 
ರೆಂದು ಹಾರೈಸುತ್ತೇನೆ. 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಆರ್‌. ದ್ವಾರಕೀನಾಥ್‌ 
ಕೃಷಿ ವಿಶ್ವವಿದ್ಯಾನಿಲಯ ಕುಲಪತಿಗಳು 
ಭೆಂಗಳೂರು- 560 065 


ಸಂಪಾರಕರ ಮಾತು 


ಬೆಳೆಗಳಿಗೆ ಕೀಟಗಳು ಹಾನಿಯನ್ನುಂಟುಮಾಡುವಂತೆ ಹಲವಾರು ರೋಗಗಳೂ 
ಕೂಡ ಹಾನಿಯನ್ನುಂಟುಮಾಡುತ್ತವೆ. ರೋಗಗಳು ಹೇಗೆ ಬರುತ್ತವೆ, ಅವುಗಳಿಂದ 
ಬೆಳೆಗಳಿಗೆ ಹಾನಿ ಎಷ್ಟರಮಟ್ಟಿಗೆ ತಟ್ಟುತ್ತದೆ ಎಂಬುದನ್ನು ತಿಳಿದರೆ. ಅವುಗಳು 
ಬರದಂತೆ ಮುಂಜಾಗ್ರತೆ ವಹಿಸುವ, ಬಂದ ಮೇಲೆ ನಿವಾರಿಸುವ ಉಪಾಯಗಳನ್ನು 
ಕ್ತ ಕೊಳ್ಳುವುದು ು ಸುಲಭವಾಗುತ್ತದೆ. ಬೆಳೆಗಳಿಗೆ ಬೀಳುವ ಕೀಟಗಳ ಬಗೆಗೆ ಸಾಕಷ್ಟು 
ಪುಸ್ತಕಗಳು ಪ್ರಕಟವಾಗಿವೆ. ರೋಗಗಳ ಬಗ್ಗೆ ಒಂದೂ ಪುಸ್ತಕ ಪ್ರಕಟವಾಗಿಲ್ಲ. 
ಈ ಕೊರತೆಯನ್ನು ನೀಗಿಸಲು ಇದೀಗ ಪ್ರ ಯತ್ನ ಪಾ ರಂಭವಾಗಿದೆ. ಈ ನಿಟ್ಟಿನಲ್ಲಿ 
ಇದು ಮೊದಲನೆಯ ಗ್ರಂಥ. 


ಪುಸ್ತಕದಲ್ಲಿ ಬತ್ತ, ಜೋಳ, ರಾಗಿ, ಗೋಧಿ, ಮುಸುಕಿನ ಜೋಳ, ಸಜ್ಜೆ 
ಮತ್ತು ನವಣೆ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮ 
ಗಳನ್ನು ಕುರಿತ ವಿವರಣೆ ಇದೆ. 


ಈ ಪುಸ್ತಕದ ಕರಡೋದುವುದರಲ್ಲಿ ಶ್ರೀ ಎಚ್‌. ಕೆ. ನರಸಿಂಹೇಗೌಡರು 
ನೆರವಾಗಿದ್ದಾರೆ. ಅಚ್ಚಿಗೆ ಹಸ್ತಪ್ರತಿಯನ್ನು ಸಿದ್ಧಪಡಿಸುವುದರಲ್ಲಿ ಶ್ರೀ ಟಿ. ಎಸ್‌. 
ಚಂಪಕ್‌ ನೆರವಾಗಿದ್ದಾರೆ. ಪಡಿಯಚ್ಚುಗಳನ್ನು ಎಲೆಕ್ಟ್ರೋ ಏಜೆನ್ಸಿ ಸ್‌ ಮಾಲೀಕ 
ರಾದ ಶ್ರೀ ನಾರಾಯಣರಾವ್‌ ತಯಾರಿಸಿದ್ದಾರೆ. ಮುಖಪುಟ ಹಾಗೂ ಒಳಚಿತ್ರ 
ಗಳನ್ನು ವಿಭಾಗದ ಕಲಾವಿದರಾದ ಶ್ರೀ ವಿದ್ಯಾಧರಯ್ಯನವರು ತಯಾರಿಸಿದ್ದಾರೆ. ಈ 
ಮಹನೀಯರುಗಳೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. 


ಈ ಪುಸ್ತಕದ ಪ್ರಯೋಜನವನ್ನು ಸಸ್ಯರೋಗಶಾಸ್ತ್ರ ವಿದ್ಯಾರ್ಥಿಗಳಂ, 
ಸಂಶೋಧಕರು ಹಾಗೂ ರೆ ತರು ಪಡೆದುಕೊಳ್ಳುತ್ತಾರೆಂದು ಆಶಿಸಲಾಗಿದೆ. 


ಕನ್ನಡ ಅಧ್ಯಯನ ವಿಭಾಗ ವೀ. ಚ. ಹಿತ್ತಲಮನಿ 
ಕೃಷಿ ವಿಶ್ವವಿದ್ಯಾನಿಲಯ ಕನ್ನಡ ಪ್ರಾಧ್ಯಾಪಕರು ಹಾಗೂ 


- ಬೆಂಗಳೂರು-560 065 ಕ, ಅ. ಸ, ಕಾರ್ಯದರ್ಶಿಗಳು 


ಲೇಖಕರ ಮಾತು 


ಬೆಳೆಯುವ ಪ್ರತಿಯೊಂದು ಬೆಳೆಗಳಿಗೆ ಸಸ್ಮರೋಗಗಳಿಂದ ಉಂಟಾಗುವ ಹಾನಿ 
ಬಹಳ, ಈ ರೋಗಗಳು ಬರುವ ರೋಗಾಣು, ಅವುಗಳ ಜೀಪನ ಚರಿತ್ರೆ, ಅವು 
ಹರಡುವ ವಿಧಾನಗಳನ್ನು ತಿಳಿದುಕೊಂಡಲ್ಲಿ ಅವುಗಳನ್ನು ಪರಿಣಾಮಕಾರಿಯಾಗಿ 
ನಾಶಪಡಿಸುವ ವಿಧಾನ ಅನುಸರಿಸುವುದು ಸಾಧ್ಯವಾಗುತ್ತದೆ; ಈ ಜ್ಞಾನದಿಂದ 
ರೈತನಿಗೂ ಸಂರಕ್ಷಣೆಯಲ್ಲಿ ಹೆಚ್ಚಿನ ಆಸಕ್ತಿ ಹುಟ್ಟುತ್ತದೆ. ಸಂರಕ್ಷಣೆಗಳು ಒಂದೇ 
ಬಗೆಯವಾಗಿರದೆ ನಾನಾರೀತಿಯವಾಗಿವೆ. ಅವುಗಳನ್ನೆಲ್ಲ ಅನುಸರಿಸಿದಾಗ ಮಾತ್ರ 
ಅಧಿಕ ಇಳುವರಿ ಹಾಗೂ ಹೆಚ್ಚಿನ ಆದಾಯ ಸಾಧ್ಯವಾಗುತ್ತದೆ. 


ಸಸ್ಕರೋಗಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಕನ್ನಡ ಭಾಷೆಯಲ್ಲಿ ತೀರ ಕಡಮೆ. 
ಆ ಕೊರತೆಯನ್ನು ಕಂಂಬಿಕೊಡೆಲು ಈ ಪುಸ್ತಕವು ಪ್ರಾರಂಭಿಕ ಹೆಜ್ಜೆಯಾಗಿದೆ. ಈ 
ಪುಸ್ತಕದಲ್ಲಿ ಮುಖ್ಯ ಧಾನ್ಯದ ಬೆಳೆಗಳಾದ ಬತ್ತ, ಜೋಳ, ರಾಗಿ, ಗೋಧಿ, ಮುಸುಕಿನ 
ಜೋಳ, ಸಜ್ಜೆ ಮತ್ತು ನವಣೆ ಬೆಳೆಗಳಿಗೆ ಬರುವ ಮುಖ್ಯವಾದ ರೋಗಗಳ ಬಗ್ಗೆ 
ಸಂಕ್ಷಿಪ್ತ ವಿವರಣೆ ಇದೆ. ಮಿಕ್ಕ ವಿಜ್ಞಾನದಂತೆ ಈ ಸಸ್ಕರೋಗ ವಿಜ್ಞಾನವೂ ದಿನ 
ದಿಂದ ದಿನಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಹೊಂದುತ್ತಿರುವ ವಿಜ್ಞಾನ. ಇಂದಿನದಂ 
ನಾಳೆಗೆ ಹಳೆಯದಾಗಬಹುದು. ಸದಾಕಾಲ ಇದನ್ನು ಪರಿಷ್ಕರಿಸುತ್ತಲೇ ಇರಬೇಕಾಗಂ 
ತ್ತದೆ. ಇಂದಿನತನಕದ ವಿವರ ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಸಂಗ್ರಹಿಸಿದೆ, 
ಎದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಸಸ್ಯರಕ್ಷಣೆ ಸಿಬ್ಬಂದಿಗೆ ಹಾಗೂ ರೈತರಿಗೆ ಸಸ್ಯ 
ರಕ್ಷಣೆಯ ವಿಷಯ ಶಿಳಿಯಲು ಬಹುವಾಗಿ ನೆರವಾಗುತ್ತವೆಂದು ನಮ್ಮ ನಂಬುಗೆ. 


ಈ ಪುಸ್ತಕದ ವಿಷಯಗಳನ್ನು ಅನೇಕ ಆಧಾರಗ್ರಂಥಗಳಿಂದ, ಸಂಶೋಧನಾ 
ಪ್ರಕಟಣೆಗಳಿಂದ ಮತ್ತು ಅನುಭವಗಳಿಂದ ಸಂಗ್ರಹಿಸಿದೆ. ಈ ಪುಸ್ತಕದಲ್ಲಿಯ 
ಛಾಯಾಚಿತ್ರಗಳನ್ನು ಶ್ರೀ ಎಸ್‌. ಸಿ. ಚಂದ್ರಶೇಖರ್‌ರವರು ಹೆಚ್ಚೆನ ಆಸಕ್ತಿವಹಿಸಿ 
ತೆಗೆದುಕೊಟ್ಟಿದ್ದಾರೆ. ಶ್ರೀ ಸ್ಥಾವಿ, ಸ್ವಚ್ಛಪ್ರತಿಯನ್ನು ತಯಾರಿಸಿದ್ದಾರೆ. 
ಶ್ರೀ ಎಸ್‌. ಎಮ್‌. ಶ್ರೀನಿವಾಸಯ್ಯ ರೇಖಾಚಿತ್ರಗಳನ್ನು ಬರೆದುಕೊಟ್ಟು ಸಹಕರಿಸಿ 
ದ್ದಾರೆ. ಈ ಮಹನೀಯರುಗಳಿಗೆಲ್ಲ ನಮ್ಮ ಕೃತಜ್ಞತೆಗಳು. 


ಲೇಖಕರು 


ಪರಿವಿಡಿ 


ಕುಲಪತಿಗಳ ಹಾರೈಕೆ iii 

ಸಂಪಾದಕರ ಮಾತು iv 

ಲೇಖಕರ ಮಾತು ¥ 

ಪರಿವಿಡಿ vii 

ಚಿತ್ರಗಳ ಪಟ್ಟಿ viii 

ಅಧ್ಯಾಯ 1. ಬತ್ತ | 

ws 2. ರಾಗಿ 27 

ಹ 3. ಜೋಳ 46 

4» 4. ಗೋಧಿ 67 

ಚ 5. ಮುಸುಕಿನ ಜೋಳ 89 

ವ 6. ಸಜ್ಜೆ 100 

4 7. ನವಣೆ | 109 
ಅನುಬಂಧಗಳು 


]. ರೋಗನಾಶಕಗಳು ಮತ್ತು ಅವುಗಳ ಉಪಯೋಗ 113 
.. ಅಳತೆ ಮತ್ತು ತೂಕದ ಕೋಷ್ಟಕ 114 
3. ಶೇಕಡಾ ಸಿಂಪರಣೆ ಮಿಶ್ರಣವನ್ನು ತಯಾರಿಸುವಿಕೆ 117 


ಆಧಾರ ಗ್ರಂಥಗಳು 
ಪಾರಿಭಾಷಿಕ ಶಬ್ದಕೋಶ 


ಪುಟ 


ಸಂಖ್ಯೆ ಸುಲು 
8 13 
10 8 
10 9 
10 14 
11 4 
13 7 
17 ಷಿ 
21 6 
23 19 
31 25 
37 3 
39 13 
43 ಗ 
48 11 
53 17 
76 7 
79 9 
89 11 
90 1] 
91 22 
94 22 
106 13 
111 2 


ಒಪ್ಪೋಲೆ 


ತಪ್ಪು 


ಮಯಾಜಿಯಾನಸ್‌ 
ಅಲ್ಕಂಗಿಕ 
ಅಸೋಮೈಸಿಟೀಸ್‌ 
ಫಬನಕಾಯಕಗಳು 
ಬೈಲಾನ್‌ಸಿಯಾ 
ಯೂಸ್ವಿಲಾಜಿನಾಯಿಡಿಯ ವೈರಸ್‌ 
ಸ್ಕೈರೋಷಿಯ 
ಸ್ಟೈಪ್ರೋಕ್ಲೀನ್‌ 
ರೋಗಚಕ್ರ : ಈ ರೋಗದ 
ಹನಿ 

ಎಲುನೆನಿಸ್‌' 
ಮ್ಯಾಕ್ರೊಸ್ಟೊರಾಂಜಿಯಾ 
ಒಟ್ಟು ಪಾತಿಯಲ್ಲಿ 
ಕೊಳೆಯುತ್ತವೆ. 
ಬೀಜಕಣಗಳಿಂದ ಟೀಲಿಯೊ 
ಮೊಳೆಯಾಗುವಾಗ 
ಗ್ರಾಮಿಸಿಸ್‌ 

ಎರೆಗಳು 
ಚೆನೆಡಿಯೋಸ್ಟೋರ್ಸ್‌ 
ಬೀಜ ಲಕ್ಷಣಗಳಾದ 
ಕೆರಟೂಪೊ'ರಜಿಯ 

ಸ್ಮಟ್‌ 

18 


ಒಪ್ಪ 
ಮಯಾಬಿಯಾನಸ್‌ 
ಲೈಂಗಿಕ 
ಆಸ್ಕೋಮೈಹಸಿಟೇಸ್‌ 
ಘಲನಕಾಂ ಯಗಳು 
ಬೆಲಾನ್‌ಸಿಯಾ 
ಯೂಸ್ಪಿಲಾಜನಾಯಿಡಿಯ ವೈರೆನ್ಸ್‌ 
ಸ್ಕೈರೋಷಿಯಂ 
ಇ ಇ 
ಸ್ಪೈ ಪ್ಫೋಸೈಕ್ಲೀನ್‌ 
ಈ ರೋಗದ 
ಹಾನಿ 
ಎಲುಸಿವಿಸ್‌ 
ಮ್ಯಾಕ್ರೊಸ್ಟೊರಾ, ಸ್ಫೊರಾಂಜಿಯಾ 
ಓಟ್ಟು ಪಾತಿಯಲ್ಲಿ 
ಮೊಳೆಯುತ್ತವೆ. 
ಟೀಪ್ರಿಯೋ 
ಬೆಳೆಯು 
ಗ್ರಾಮಿನಿಸಳ 
ಬಲೆಗಳು 
ಬೆಸಿಡಯೋಸ್ಪೋರ್ಸ್‌ 
ಜೀಜಕಣಗಳಾದ 
ಕೆರಟೊಮೋರಜಿಯೆ 
ಸ್ಟಾಟ್‌ 
1೭0 


ಅಧ್ಯಾಯ 1 


ಬಿ. 


ಬತ್ತ ಬಹು ಮುಖ್ಯವಾದ ಆಹಾರದ ಬೆಳೆ. ಪ್ರಪಂಚದ ಒಟ್ಟೂ ಬತ್ತದ 
ಬೆಳೆಯ ವಿಸ್ತೀರ್ಣ 3076 ಲಕ್ಷ ಎಕರೆಗಳು ಭಾರತದಲ್ಲಿ ಇದರಲ್ಲಿ ಸುಮಾರು 864 
ಲಕ್ಷ ಎಕರೆಗಳಲ್ಲಿ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಧಾನ್ಯದ ಬೆಳೆಗಳಲ್ಲಿ ಈ 
ಬೆಳೆಯು $ ಭಾಗದಷ್ಟು ಇರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 29 ಲಕ್ಷ 
ಎಕರೆಗಳಲ್ಲಿ ಇದರೆ ಸಾಗುವಳಿ ಇದ್ದು, ಸುಮಾರು 20 ಲಕ್ಷ ಟನ್ನುಗಳಷ್ಟು ಬತ್ತ 
ಉತ್ಪತ್ತಿಯಾಗುತ್ತದೆ. ಈ ಬೆಳೆಯು ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದ್ದು, 
ಅದರಲ್ಲೂ ಉಷ್ಣಾಂಶ ಈ ಬೆಳೆಯ ಮೇಲೆ ಬಹಳ ಪರಿಣಾಮವನ್ನುಂಟು 
ಮಾಡುತ್ತದೆ. ಇದರ ಬೇಸಾಯಕ್ಕೆ 30" ಉಷ್ಣಾಂಶ ಹಿತಕರ. ಹೂಬಿಡುವ ಕಾಲ 
ದಲ್ಲಿ ಕಡಮೆ ಉಷ್ಣಾಂಶ ಇದ್ದರೆ ಹೆಚ್ಚಿನ ಉತ್ಪತ್ತಿ ಸಿಗಲಾರದು. ಉಷ್ಣಪ್ರದೇಶ 
ಗಳಲ್ಲಿ ವರ್ಷಕ್ಕೆ 3 ಬೆಳೆಗಳನ್ನು ತೆಗೆಯಬಹುದಾದರೆ ಚಳಿ ಪ್ರದೇಶಗಳಲ್ಲಿ ವರ್ಷಕ್ಕೆ 
ಒಂದೇ ಬೆಳೆಯನ್ನು ತೆಗೆಯಲು ಸಾಧ್ಯ. ಈಗ ಬೆಳೆಯಲ್ಲಿ ಸುಮಾರು 10,000 
ವಿವಿಧ ತಳಿಗಳನ್ನು ಹವಾಗುಣಕ್ಕೆ ಅನುಸಾರವಾಗಿ ವಿವಿಧ ರಾಜ್ಯಗಳಲ್ಲಿ ಬೆಳೆಯ 
ಲಾಗುತ್ತಿದೆ. -ಈ ಬೆಳೆಯನ್ನು ವಿವಿಧ ಹವಾಗುಣ ಹಾಗೂ ವಿವಿಧ ಬಗೆಯ ಮಣ್ಣು 
ಗಳಿಗನುಗುಣವಾಗಿ ವಿವಿಧ ರಾಜ್ಯಗಳಲ್ಲಿ ಬೆಳೆಯುವುದರಿಂದ ಕೆಲವು ರೋಗಗಳು ಈ 
ಬೆಳೆಗೆ ತೀವ್ರರೂಪದಲ್ಲಿ ತಗಲಿ ಹೆಚ್ಚಿನ ಹಾನಿಯನ್ನುಂಟುಮಾಡುವ ಪ್ರಸಂಗಗಳು 
ಕಂಡುಬದಿವೆ. ಈ ಬೆಳೆಗೆ ತಗಲುವ ರೋಗಗಳ ಪೈಕಿ ಸುಮಾರು 30 ರೋಗಗಳು 
ಶಿಲೀಂಧ್ರ ಹಾಗೂ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುತ್ತವೆ. ಇವುಗಳಲ್ಲಿ ಕೆಲವು 
ರೋಗಗಳು ಸಾಂಕ್ರಾಮಿಕವಾಗಿ ತಗಲಿ ಬೆಳೆಗೆ ವಪರೀತ. ನಷ್ಟವನ್ನುಂಟುಮಾಡಿವೆ. 
ಉದಾಹರಣೆಗಾಗಿ, ಬೆಂಕಿರೋಗ, ಎಲೆಚುಕ್ಕೆರೋಗ, ಬ್ಯಾಕ್ಟೀರಿಯಾರೋಗ, 
ಕಾಡಿಗೆರೋಗ, ಊದುಬತ್ತಿರೋಗ, ನಂಜುರೋಗ ಹಾಗೂ ಸಸ್ಮಜಂತುರೋಗ 
ಇತ್ಯಾದಿ. 


1. ಬೆಂಕಿರೋಗ (ಬ್ಲಾಸ್ಟ್‌) 
ಈ ರೋಗವು ಬತ್ತ ಬೆಳೆಯುವ ಎಲ್ಲ ಭಾಗಗಳಲ್ಲಿ ಕಂಡುಬಂದಿದ್ದು, 
ಪ್ರಪಂಚದ ಬತ್ತ ಬೆಳೆಯುವ 80 ದೇಶಗಳಲ್ಲಿ ಕಾಣಿಸಿಕೊಂಡು ಬತ್ತದ ಇಳುವರಿಯನ್ನು 


4 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಬಿಳಿಯ ಮಾಸಲು ಬಣ್ಣದವುಗಳಾಗಿದ್ದು. ಪ್ರತಿಯೊಂದು ಬೀಜಕಣದಲ್ಲಿ ಮೂರು 
ಸಣ್ಣಕೋಣೆಗಳಿರುತ್ತವೆ. ಬೀಜಕಣಗಳು ಸಾಮಾನ್ಯವಾಗಿ 20-25 x 8,5-9.5 4 
ಅಳತೆಯವಾಗಿರುತ್ತವೆ. ಶಿಲೀಂಧ್ರದ ಲೈಂಗಿಕಾವಸ್ಥೆ ಇರುವುದು ಅಷ್ಟಾಗಿ 
ತಿಳಿದುಬಂದಿಲ್ಲ. \ 





ಚಿತ್ರ 2: ಪೈರಿಕ್ಕುಲೇರಿಯಾ ಒರೈಜೈೆ ಕೊನಿಡೀಿಯೋಫೋರ್‌ ಮತ್ತು ಕೊನಿಡಿಯಾ 
ಬೀಜಕಣಗಳು 

ರೋಗ ಚಕ್ರ: ರೋಗದ ಮೂಲಸೋಂಕು ರೋಗ ತಗುಲಿದ ಎಲೆ, ಕಡ್ಡಿ, 
ಕೂಳೆಗಳು ಮತ್ತು ಮಣ್ಣಿನಲ್ಲಿ ಇರುತ್ತದೆ, ರೋಗ ತಗುಲಿದ ಬೀಜಗಳೂ ಸಹ 
ಮೂಲ ಸೋಂಕನ್ನು ಹರಡಬಲ್ಲವು. ಇವುಗಳ ಜೊತೆಗೆ ಆಸರೆ ಸಸ್ಯಗಳಾದ ಕೆಲವು 
ಜಾತಿಯ ಹುಲ್ಲುಗಳು ರೋಗವಿಲ್ಲದ ಪ್ರದೇಶಗಳಲ್ಲಿ ಮೂಲ ಸೋಂಕನ್ನು ಹರಡಲು 
ನೆರವಾಗುತ್ತವೆ. ಶಿಲೀಂಧ್ರದ ಬೀಜಕಣಗಳು ಗಾಳಿಯ ಮುಖಾಂತರ ಪ್ರಸಾರವಾಗಿ 
ರೋಗ ತಗುಲಿದ ಪ್ರದೇಶದಿಂದ ರೋಗವಿಲ್ಲದ ಪ್ರದೇಶಕ್ಕೆ ರೋಗವನ್ನು ಹರಡುತ್ತವೆ. 


ರೋಗದ ತೀವ್ರತೆ ಮತ್ತು ತಲೆದೋರುವಿಕೆಯು ಆ ಪ್ರದೇಶದ ಹವಾಗುಣ 
ಮತ್ತು ಬೆಳೆಗೆ ಕೊಡುವ ಸಾರಜನಕದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. 


ಬತ್ತ 3 


ಹವೆಯಲ್ಲಿ” ಹೆಚ್ಚು ಶೀತಾಂಶ, ಹೆಚ್ಚು ಮಂಜು ಬೀಳುವುದು ಮತ್ತು 24-279 
ಉಷ್ಣಾಂಶವುಳ್ಳ ವಾತಾವರಣವು ರೋಗ ಹೆಚ್ಚಲು ಮತ್ತು ಹರಡಲು ಸಹಾಯ 
ವಾಗುತ್ತವೆ. 






ಸೋಂಕು ನಾಟಿಮಾಡಿದ ತೆನೆಬಿಡುವ ಮ ತಕ್ಕ 
ನಂತರ ಎಲೆಗಳ ಮೇಜೆ.. ' ಖೋಂಕುಳೊರಳ 
ಸೋಂಕು ಒಟ್ಟು ಪಾತಿಯಲ್ಲಿ ಮತ್ತು ಬೀಜಗಳನ್ನಿ 





ಜ್‌ 


ಚಿತ್ರ 3: ಬತ್ತದ ಬೆಳೆಗೆ ಬರುವ ಬೆಂಕಿರೋಗ ಚಕ್ಕೆ 
ಹತೊ:ಟಿ 


1, ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶದಿಂದ ಸಂಗ್ರಹಿಸಿ 
ಬಿತ್ತನೆ ಮಾಡಬೇಕು. 


2. ಬಿತ್ತನೆ ಬೀಜಗಳನ್ನು ಉಪಚರಿಸಿ ಬಿತ್ತಬೇಕು. ಇದರಿಂದ ಬೀಜದ 
ಮಾಲಕ ಹರಡುವ ಸೋಂಕನ್ನು ನಿವಾರಿಸಬಹುದು. 


3. ಶಿಲೀಂಧ್ರನಾಶಕಗಳಿಂದ ಸಿಂಪರಣೆ ಮಾಡಬೇಕು. 


ಬೀಜೋಪಚಾರ ; ಬಿತ್ತನೆ ಬೀಜವನ್ನು 8 ಗ್ರಾಮ್‌ ಪಾದರಸ ಸಂಯುಕ್ತ 
ಶಿಲೀಂಧ್ರನಾಶಕಗಳಾದ ಅಗ್ರಸಾನ್‌ ಅಥವಾ ಸೆರಸಾನ್‌ 18 ಲೀಟರ್‌ ನೀರಿನಲ್ಲಿ 
ಕರಗಿಸಿ, ತಯಾರಿಸಿದ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ. ನೆನೆಯಿಸಿ 
ಒಣಗಿಸಬೇಕು. 


ಶಿಲೀಂಧ್ರನಾಶಕ ಸಿಂಪರಣೆ ತಯಾರಿಕೆ ಹಾಗೂ ಉಪಯೋಗಿಸುವ ಕ್ರಮ : 
18 ಮಿಲಿಲೀಟರ್‌ ಹಿನೋಸಾನ್‌ ಅಥವಾ 40 ಗ್ರಾಮ್‌ ಜೈನೆಬ್‌ಅನ್ನು 18 ಲೀಟರ್‌ 
ನೀರಿನಲ್ಲಿ ಕರಗಿಸಿದ ದ್ರಾವಣವನ್ನು ತಯಾರಿಸಿ ಒಟ್ಟುಪಾತಿಗೆ 10-12 ದಿವಸ 
ಗಳಾಗಿದ್ದಾಗ, ನಾಟಿಮಾಡುವುದಕ್ಕೆ ಓಂದು ದಿವಸ ಮುಂಚೆ, ನಾಟಿಮಾಡಿದ 
20-25 ದಿವಸಗಳನಂತರ ಮತ್ತು 40-45 ದಿವಸಗಳನಂತರ ಹೊಡೆಬಿಡುವ 


6 ಧಾನ್ಮದ.-ಬಿಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಸವಿಯ ಮತ್ತು ಹೂಬಿಟ್ಟ 12 ದಿವಸಗಳಲ್ಲಿ ಕ್ರಮವಾಗಿ ಬೆಳೆಯಮೇಲೆ 
ಸಿಂಪಡಿಸಬೇಕು. 


4, ರೋಗನಿರೋಧಕ ಶಕ್ತಿಯುಳ್ಳ "ಳಿಗಳಾದ ೦೦-4, ೮೦-25 ಮತ್ತು 
ಇಂಟಾನ್‌ ತಳಿಗಳನ್ನು ಬೆಳೆಯುವುದು ಸೂಕ್ತ. | 


2, ಕಂದು ಎಲೆಚುಕ್ಕೆ ರೋಗ (ಬ್ರೌನ್‌ ಲೀಫ್‌ಸ್ಟಾಟ್‌) 


ಈ ರೋಗವು ಸಹ ಬ, ಬೆಳೆಯುವ ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ 
ಕಂಡುಬಂದಿದೆ. ಭಾರತದಲ್ಲಿ ಈ ರೋಗವು 1942-43ರಲ್ಲಿ ಮೊದಲಿಗೆ ಪಶ್ಚಿಮ 
ಬಂಗಾಳದಲ್ಲಿ ತೀವ್ರರೀತಿಯಲ್ಲಿ ಬೆಳೆಗೆ' ತಗುಲಿ ಕ್ಷಾಮದ ಪರಿಸ್ಥಿತಿಯನ್ನುಂಟು 
ಮಾಡಿ ್ತಿ. ಈಗ ಇದು ಭಾರತದ ಬತ್ತ ಬೆಳೆಯುವ ಎಲ್ಲ ರಾಜ್ಯಗಳಲ್ಲಿ ಹರಡಿ, : 
ಮುಖ್ಯವಾಗಿ ಸಮುದ್ರ ತೀರದ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂದ್ರ 
ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು 
ಬಂದು ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟುಮಾಡಿದೆ ಮತ್ತು ಮಾಡುತ್ತಿದೆ. 


ರೋಗದ ಲಕ್ಷಣಗಳು: ಈ ರೋಗವು ಬೆಳೆಯ ಬೆಳವಣಿಗೆಯ ಎಲ್ಲ 
ಹಂತಗಳಲ್ಲಿಯೂ ಕಾಣಿಸಬಲ್ಲದು, ಬೇರನ್ನು ಬಿಟ್ಟು ಸಸ್ಯದ ಮಿಕ್ಕೆಲ್ಲ ಭಾಗ 





ಚಿತ್ರ 4 : ಬತ್ತದ ಎಲೆಗಳ ಮೇಲೆ ಕಂದುಬಣ್ಣದ ಚುಕ್ಕೆಗಳು 


ಸ್ತ್ರ ತ್ತೆ 


ಗಳಲ್ಲಿಯೂ -ರೋಗದ ಚಿಹ್ನೆಗಳನ್ನು ಕಾಣಬಹಂದು. ಎಲೆಗಳ ಮೇಲೆ ಕಂದಂ 
ಅಥವಾ ಮಾಸಲು ಬಿಳುಪು ಚುಕ್ಕೆ ಕಾಣಿಸಿಕೊಳ್ಳುವುದು ಈ ರೋಗದ ಸಾಮಾನ್ಯ 
ಲಕ್ಷಣ. ಈ ಚುಕ್ಕೆಗಳು ಬಿಂದುಗಳಂತಿದ್ದು, ಆಕಾರದಲ್ಲಿ ಕಣ್ಣಿನ ಆಕಾರ ಅಥವಾ 
ಅಂಡಾಕಾರ ಹೊಂದಿರುತ್ತವೆ. ಎಲೆಗಳ ವೇಲೆಲ್ಲ ಚುಕ್ಕೆಗಳಿರಬಹಂದು ಅಥವಾ 
ಕೆಲವು ಸಾರಿ ಕೆಲವೊಂದು ಚುಕ್ಕೆಗಳು ವಿಂಲನಗೊಂಡು ಮಚ್ಚೆಯಾಗಿ ಎಲೆಯ ಸಾವಿಗೆ 
ಕಾರಣವಾಗಂತ್ತವೆ. ರೋಗದ ಬಾಧೆ ಹೆಚ್ಚಾದಾಗ ಈ ಚುಕ್ಕೆಗಳು ಎಲೆಯ ಗಿಣ್ಣು 
ಯಾವುದೊಂದು ಹಾಗೂ ದಂಟು ಅಥವಾ ಇಡೀ ಕಾಂಡದ ಮೇಲೆ ಕಾಣಿಸಿಕೊಳ್ಳು 
ತ್ತವೆ. ರೋಗದ ಸೋಂಕು, ಹೊಡೆ ಮತ್ತು ಹೂಬಿಡುವ ಸಮಯದಲ್ಲಿ ತಗುಲಿದರೆ 
ಕಾಳುಗಳು ಉಡುಗಿಹೋಗಿ ಜೊಳ್ಳಾಗುವುದುಂಟು ಮತ್ತು ಕೆಲವು ಸಾರಿ ತೆನೆಗಳು 
ಹೊರಗೆ ಬರದೆ ಬತ್ತಿಹೋಗುವುವು. 





NNN «7 VY ಈ ಹ ೫ ತ್ತೆ ಭು Py ಫೆ 
ಚಿತ್ರ 5: ಹೆಲ್ಮಿಂಥೊಸ್ಟೋರಿಯಂ ಒರೈಜೆ -ಕೋನಿಡಿಯಾಫೋರ್‌ ಮತ್ತು 
ಕೊನಿಡಿಯಾ ಬೀಜಕಣಗಳು 


8 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ರೋಗಕಾರಕ ಜೀವಿ: .. ಹೆಲ್ಮಿಂಥೊಸ್ಟೋರಿಯಂ ಒರೈಜೆ Breda de Haan 


(-ಡ್ರೈಸ್ನಲಾರ ಒರೈಜೆ, Broeda de 008 
Subram. & Jain) Ho 
ವರ್ಗ ; ಡ್ಕುಟಿರೋಮೈಸಿಟೀಸ್‌ | 
ಪಂಗಡ : ಮೊನಿಲಿಯೇಲ್ಸ್‌ ಇ ಮು) 
ಕುಟುಂಬ ; : ಡಿಮ್ಮಾಟಿಯೇಸಿ +k 
ಕಂದುಬಣ್ಣದ ಅಡ್ಡತಡಿಕೆಯುಳ್ಳ ಕವಕಜಾಲವು ರೋಗ ತಗುಲಿದ ಚುಕ್ಕೆ 
ಭಾಗಗಳಲ್ಲಿರುತ್ತದೆ. ಶಿಲೀಂಧ್ರದ ಕೊನಿಡಿಯೋಫೋರ್‌ಗಳಂ ಗುಂಪುಗುಂಪಾಗಿ 
ಪತ್ರರಂಧ್ರದ ಮೂಲಕ ಹೊರಬಂದು ಅಲೈಂಗಿಕ ಬೀಜಕಣಗಳನ್ನು ಹೊಂದಿರುತ್ತವೆ. 
ಬೀಜಕಣಗಳು 8-10 ಸಣ್ಣ ಕೋಣೆಗಳಿಂದ ಕೂಡಿದ್ದು ಕಂದುಬಣ್ಣ ದವಎರುತ್ತವೆ. 
ಇವು ಸಾಮಾನ್ಯವಾಗಿ 11-18 » 50-1004 ಅಳತೆಯುಳ್ಳದ್ದಾಗಿರುತ್ತವೆ. 
ಶಿಲೀಂಧ್ರದ ಲೈಂಗಿಕಾವಸ್ಥೆಯಾದ ಕಾಕ್ಸಿಯೋಬೋಲಸ್‌ ಮಯಾಜಿಯಾನಸ್‌ ಇರುವುದು 
ಕಂಡುಬಂದಿದೆ. 


ರೋಗಚಕ್ರ : ರೋಗದ ಮೂಲಸೋಂಕು ಬೀಜ, ರೋಗ ತಗುಲಿದ ಕೂಳೆ 
ಮತ್ತು ಆಸರೆಸಸ್ಮಗಳಾದ ಕೆಲವು ಜಾತಿಯ ಹುಲ್ಲುಗಳ ಮೇಲೆ ಇರುತ್ತದೆ. ಬೀಜ 
ಕಣಗಳಾದ ಕೊನಿಡಿಯಾಗಳು ರೋಗ ತಗುಲಿದ ಪ್ರದೇಶದಿಂದ ರೋಗವಿಲ್ಲದ 
ಪ್ರದೇಶಕ್ಕೆ ಗಾಳಿಯ ಮೂಲಕ ಚಲಿಸಿ ರೋಗದ ಸೋಂಕನ್ನು ಹರಡುತ್ತವೆ. 
ಸತತವಾಗಿ ಬೀಳುವ ಜಡಿಮಳೆ ಹಾಗೂ ಮೋಡದ ವಾತಾವರಣ ಇದ್ದಾಗ ರೋಗ 
ತಲೆದೋರುವುದಲ್ಲದೆ ತೀವ್ರಗೊಂಡು ವಿಶೇಷವಾಗಿ ಹರಡುವುದು. ಬೆಳೆಯು 
ಸಾಮಾನ್ಯವಾಗಿ ಹೂಬಿಡುವ ಕಾಲದಲ್ಲಿ ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗುತ್ತದೆ. 


ಚ 






ನಾಟಮಾಡಿದ 
ನಂತರ ಎಲೆಗಳಮೇಲೆ ಸೋಂಕು 
ತೆನೆಯನೇಲೆ ಮತ್ತು 
ಕು ಕಾಳುಗಳಲ್ಲಿ 


ಚಿತ್ರ 6: ಬತ್ತದ ಬೆಳೆಗೆ ಬರುವ ಕಂದು ಎಲೆಚುಕ್ಕೆ ರೋಗಚಕ್ರ 


ಹತೋಟ 


1. ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶಗಳಿಂದ ಸಂಗ್ರಹಿಸಿ 
ಬಿತ್ತನೆ ಮಾಡಬೇಕು. . 


2, ಬಿತ್ತನೆ ಬೀಜಗಳನ್ನು ಉಪಚರಿಸಿ ಬಿತ್ತಬೇಕು. 


ಬೀಜೋಪಚಾರ : ಬೀಜಗಳನ್ನು 8 ಗ್ರಾಮ್‌ ಪಾದರಸ ಸಂಯುಕ್ತ . 
ಶಿಲೀಂಧ್ರನಾಶಕಗಳಾದ ಅಗ್ರಸಾನ್‌ ಅಥವಾ ಸೆರಸಾನ್‌ಗಳನ್ನು 18 ಲೀಟರ್‌ 
ನೀರಿನಲ್ಲಿ ಕರಗಿಸಿ ತಯಾರಿಸಿದ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ 
ನೆನಸಿ ಒಣಗಿಸಬೇಕು, 


3. ಶಿಲೀಂಧ್ರನಾಶಕಗಳಿಂದ ಸಿಂಪರಣೆ ಮಾಡಬೇಕು. 


ಶಿಲೀಂಧ್ರನಾಶಕಗಳ ತಯಾರಿಕೆ ಹಾಗೂ ಉಪಯೋಗಿಸುವ ಕ್ರಮ: 40 
ಗ್ರಾಮ್‌ ಜೈನೆಬ್‌ ಅಥವಾ 18 ಮಿಲಿ ಲೀಟರ್‌ ಹಿನೋಸಾನ್‌ ಅನ್ನು 18 ಲೀಟರ್‌ 
ನೀರಿನಲ್ಲಿ ಕರಗಿಸಿದ ದ್ರಾವಣವನ್ನು ತಯಾರಿಸಿ ಒಟ್ಟು ಪಾತಿಯಲ್ಲಿ 10-12 ದಿನಗಳಾ 
ಗಿದ್ದಾಗ, ನಾಟಿಮಾಡುವುದಕ್ಕೆ ಒಂದು ದಿನ ಮುಂಚೆ ನಾಟಿಮಾಡಿದ 20-25 
ದಿನಗಳನಂತರ 40-45 ದಿನಗಳನಂತರ, ಹೊಡೆಬಿಡುವ ಕಾಲದಲ್ಲಿ ಮತ್ತು 
ಹೂಜಿಟ್ಟ 12 ದಿನಗಳಲ್ಲಿ ಕ್ರಮವಾಗಿ ಸಿಂಪಡಿಸಬೇಕು. 


4, ರೋಗ ನಿರೋಧಕ ಶಕ್ತಿ ಪಡೆದಿರುವ ೮೦-20, 58-26 ೫ ಮತ್ತು 
BAM-10 ತಳಿಗಳನ್ನು ಬೆಳೆಯುವುದು ಸೂಕ್ತ. 

3. ಕರಿಕಡ್ಡಿ ಅಥವಾ ಊದುಬತ್ತಿರೋಗ (ಊದಬತ್ತಿ ಡಿಸೀಸ್‌) 

ಈ ರೋಗವು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬೆಳೆಗೆ 
ತೀವ್ರವಾಗಿ `ಹಾನಿಯನ್ನೊಂಟಂಮಾಡಿದೆ. ಇದು ಸ್ಥಳೀಕವಾಗಿ ಬಂದು ಬೆಳೆಗೆ ಹೆಚ್ಚಿನ 
ಹಾನಿಯನ್ನುಂಟು ಮಾಡಿರುವ ಪ್ರಸಂಗಗಳಿವೆ. ಇದರ ತೀವೃತೆ ಕರ್ನಾಟಕದಲ್ಲಿ ಕೆಲವು 
ಬತ್ತೆ ಬೆಳೆಯುವ ಪ್ರದೇಶಗಳಾದ ದಕ್ಷಿಣ ಕನ್ನಡ, ಕೊಳ್ಳೇಗಾಲ ಮತ್ತು ಮಂಡ್ಯ 
ಮುಂತಾದ ಪ್ರದೇಶಗಳಿಂದ ತಿಳಿದುಬಂದಿದೆ. ಈ ರೋಗದ ಬಾಧೆಯು ಹೆಚ್ಚಾಗಿ 
ತಾಯ್‌ ಚುಂಗ್‌-65 ಮತ್ತು ಐ.ಆರ್‌-8 ತಳಿಗಳಲ್ಲಿ ಹೆಚ್ಚು. 


-7,; ಹೋಗದ ಲಕ್ಷಣಗಳು : ರೋಗದ ಲಕ್ಷಣಗಳನ್ನು ತೆನೆಬರುವ ಸಮಯದಲ್ಲಿ 
ನೋಡಬಹುದು." : ರೋಗ ತಗಂಲಿದ ಗಿಡ (ಸಸ್ಯ) ಗಳಲ್ಲಿ ಸರಿಯಾದ ತೆನೆಯ ಬದಲು 
ಕರಿಕಡ್ಲಿ ಆಕಾರದ. ಅಥವಾ ಊದುಬತ್ತಿ ಕೊಳವೆಯಂತಿರುವ ತೆನೆಯು ಹೊರ 
:ಕುರುತ್ತದ್ದೆ. . ಈ ತೆನೆಯಲ್ಲಿ ಒಂದು ಕಾಳು ಸಹ ಇರುವುದಿಲ್ಲ. . 


10 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 





ಅತಿ 43 NE A 11 ಳು: ಕಣ್ಣ್‌ 
ಚಿತ್ರ 7: ಬತ್ತದ ಬೆಳೆಗೆ ಬರುವ ಕರಿಕಡ್ಡಿ ಅಥವಾ ಊದಬತ್ತಿ ರೋಗದ ಚಿಹ್ನೆ 
ರೋಗಕಾರಕ ಜೀವಿ: ಎಫಿಲಿಸ್‌ ಒರೈಜೆ 5)4. (ಅಲೈಂಗಿಕ ಅಮ್ಮ್‌) 
ವರ್ಗ ; ಡ್ಕುಟಿರೋಮೈಸಿಟೀಸ್‌ 
ಪಂಗಡ: ಸ್ಟಿರಾಷ್ಟಿಡೇಲ್ಸ್‌ 
ಕುಟುಂಬ : ಐಎಕ್ಸೆಪ್ಮಲೇಸಿ 


ರೋಗಕಾರಕ ಜೀವಿ: ಬೆಲಾನ್‌ಸಿಯಾ ಒರೈಜೆ (5)4.) Nar. & Thirum 
(ಅಲ್ಕಂಗಿಕ ಅವಸ್ಥೆ) 
ವರ್ಗ ; ಅಸೋಮೈಸಿಟೀಸ್‌ 
ಪಂಗಡ : ಸ್ಪೆರಿಯೇಲ್ಸ್‌ 
ಕುಟುಂಬ : ಹೈಪೊಕ್ಟಿಯೇಸಿ ` 


ರೋಗ ತಗುಲಿದ ತೆನೆಯನ್ನು ಪೂರ್ತಿಯಾಗಿ ಶಿಲೀಂಧ್ರದ ಸ್ಟ್ರೋವಂ 
ತಿಂದಿರುತ್ತದೆ. ಈ ಸ್ಟ್ರೋಮದಲ್ಲಿ ಕಪ್ಪುಬಣ್ಣದ ಪಿಕ್ನೀಡಿಯಾಗಳಿರುತ್ತವೆ. ಇವುಗೆಳಂ 
"ಶಿಲೀಂಧ್ರದ ಫಲನಕಾಯಕಗಳು. ಈ ಫಲನಕಾಯರಗಳಂ ಬಿಳಿಯ ಸೂಜಿಯಂತಹ 
4-5 ಸಣ್ಣಕೋಣೆಗಳಿಂದ ಕೂಡಿರುವ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತವೆ, ಈ 


ಬತ್ತ 11 


ಬೀಜಕಣಗಳನ್ನು ಪಿಕ್ನೀಡಿಯಾ ಬೀಜಕಣಗಳೆಂದು ಕರೆಯುವರು. ಇವುಗಳ ಅಳತೆ 
ಸುಮಾರು 25-3014 ಇರುತ್ತದೆ. 





ಚಿತ್ರ 8 ; ಎಫಿಲಿಸ್‌ (ಬೈಲಾನ್‌ಸಿಯಾ) ಒರೈಜೆ- ಘಲನಕಾಯ ಮತ್ತು ಬೀಜಕಣಗಳು 


ರೋಗಚಕ್ರ: ಇದರ ಮೂಲಸೋಂಕು ಬೀಜದ ಒಳಭಾಗದಲ್ಲಿದ್ದು, ಬೀಜ 
ಮೊಳೆಯುವಾಗ ಸೋಂಕು ಪೈರಿಗೆ ಸಸ್ಯಂತರವಾಗುತ್ತದೆ. ರೋಗ ತಗುಲಿದ ತೆನೆಗಳು 





ಸೋಕು 

ಸಸ್ಯಂತರವಾಗುವುದು 
ಸೋಂಕು ಲಕ್ಷಣಗಳು 
ಎಳೆಸಸಿಗಳಲ್ಲಿ ತನೆ ಬಿಟ್ಟಮೇಲೆ 


ಚಿತ್ರ, 9: ಬತ್ತದ ಬೆಳೆಗೆ ಬರುವ ಕರಿಕಡ್ಡಿ ಆಥವಾ ಊದುಬತ್ತಿ ರೋಗೆಚಕ್ಟ 


12 ಭಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಬೀಜಕಣಗಳನ್ನು ಗಾಳಿಯ ಮುಖಾಂತರ ಪ್ರಸಾರಮಾಡಿ ಬೇರೆ ತೆನೆಗಳಿಗೆ ತಗುಲಿ 
ರೋಗ, ಬೀಜದ ಮೂಲಕ ಹರಡಲು ಸಹಾಯಮಾಡುತ್ತವೆ. ಕೆಲವು ಆಸರೆ ಸಸ್ಯಗಳಂ 
ಸಹ ರೋಗದ ಮೂಲಸೋಂಕನ್ನು ತರುವುದಕ್ಕೆ ಕಾರಣವಾಗಿವೆ. ರೋಗದ 
ತೀವ್ರತೆ ಮತ್ತು ತಲೆದೋರುವಿಕೆಯು ಹೆಚ್ಚು ಇಳುವರಿ ಕೊಡುವ ತಳಿಗಳಲ್ಲಿ 
ಹೂಬಿಡುವ ಸಮಯ ಹಾಗೂ ಹಿತಕರವಾದ ವಾತಾವರಣಗಳನ್ನು ಚ್ಚು 
ಅವಲಂಬಿಸಿರುತ್ತವೆ. 


ಹತೋಟಿ ' 


1. ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶಗಳಿಂದ ಸಂಗ್ರಹಿಸಿ 
ಬಿತ್ತನೆ ಮಾಡಬೇಕು. 


2. ಬಿತ್ತನೆ ಬೀಜಗಳನ್ನು ಉಪಚರಿಸಿ ಬಿತ್ತಬೇಕು. 


ಬೀಜೋಪಚಾರ : ರೋಗದ ಮೂಲಸೋಂಕು ಬೀಜದ ಒಳಭಾಗದಲ್ಲಿರು 
ವುದರಿಂದ 50-54°€ ಉಷ್ಣಾಂಶವಿರುವ ಬಿಸಿ ನೀರಿನಲ್ಲಿ ಬೀಜಗಳನ್ನು 10 ನಿಮಿಷಗಳ 
ಕಾಲ ನೆನೆಸಿ ಒಣಗಿಸಬೇಕು. ಕೆಲವು ಸಾರಿ ಇದರ ಬದಲು ಬಿಸಿಲಿನಲ್ಲಿ ಒಣಗಿಸ 
ಬಹುದು, 


3, C.B-11 ಎಂಬ ತಳಿಯು ನಿರೋಭಕ ಶಕ್ತಿಯುಳ್ಳದ್ದಾಗಿದ್ದು ಒರಿಸ್ಸಾ 
ರಾಜ್ಯದಲ್ಲಿ ಕಂಡುಬಂದಿದೆ. ಈ ತಳಿಯ ಬಳಕೆ ಬಹಳ ಒಳ್ಳೆಯದು. 


4. ಹಸುರು ಕಾಡಿಗೆ ರೋಗ (ಪಾಲ್ನ್‌ ಸ್ಮಟ್‌) 


ಈ ರೋಗವು ಭಾರತದ ಪೊರ್ವ ಕರಾವಳಿ ರಾಜ್ಯಗಳಲ್ಲಿ ಕಾಣಿಸಿಕೊಂಡು 
ಕೆಲವೊಂದು ಸಾರಿ ತೀವ್ರರೂಪದಲ್ಲಿ ಇದ್ದುದು ಸಹ ಕಂಡುಬಂದಿದೆ... ಕರ್ನಾಟಕ 
ರಾಜ್ಯದಲ್ಲಿ ಬತ್ತ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿ ಈ ರೋಗ ಕಂಡುಬಂದಿದೆ. 
ಇದರಿಂದ ಬೆಳೆಗೆ ಉಂಟಾಗುವ ಹಾನಿಯು ಹೆಚ್ಚಾಗಿ ದಕ್ಷಿಣ ಮತ್ತು ಉತ್ತರ ಕನ್ನಡ 
ಜಿಲ್ಲೆಗಳಲ್ಲಿ ಹೆಚ್ಚು. 


ರೋಗದ ಲಕ್ಷಣಗಳು: ರೋಗದ ಲಕ್ಷಣಗಳನ್ನು ಬೆಳೆಯು ತೆನೆಬಿಟ್ಟ ಮೇಲೆ 
ಕಾಣಬಹುದು. ರೋಗದ ಸೋಂಕು ಹೂವಿನಲ್ಲಿರುವ ಅಂಡಾಶಯಗಳಿಗೆ ತಗುಲಿ, 
ತೆನೆಗಳಲ್ಲಿ ಕಾಳುಗಳು ಉತ್ಪತ್ತಿಯಾಗುವ ಬದಲು, ದೊಡ್ಡದಾದ, ಹಸುರುಬಣ್ಣದ 
ಗುಂಪುಗುಂಪಾದ ಚಿಹ್ನೆಗಳು ಕಾಣುತ್ತವೆ, ಇವುಗಳು ಕ್ರಮೇಣ .ಗುಂಡಾಕಾರದ 


ಬತ್ತ 13 


ಸ್ಥೈರೋಷಿಯಾಗಳಾಗಿ ಮಾರ್ಪಟ್ಟು ತೆನೆಯಲ್ಲಿರುವ ಕಾಳುಗಳ ಮೇಲಿರುತ್ತವೆ. 
ಇವು ಗಾತ್ರದಲ್ಲಿ 0,8 ಮಿಲಿ ಮೀಟರ್‌ ಉದ್ದವಿದ್ದು 1 ಸೆಂಟಿಮೀಟರ್‌ ಅಗಲವಿರು 
ತ್ತವೆ, ಕೆಲವೊಂದು ಸಾರಿ ರೋಗದ ಸೋಂಕು ಒಟ್ಟು ಎಲೆಗೆ ತಗುಲಿ ಇವುಗಳ 
ಮೇಲೂ ಶಿಲೀಂಧ್ರದ ಸ್ಕೈರೋಷಿಯಾಗಳನ್ನು ಕಾಣಭಹಂದು. 





ಚಿತ್ರ 10: ಬತ್ತದ ಕಾಳುಗಳ ಮೇಲೆ ಹಸುರುಕಾಡಿಗೆ ರೋಗದ ಚಿಹ್ನೆಗಳು (ಕಾಡಿಗೆ ತೆನೆ) 


ರೋಗಕಾರಕ ಜೀವಿ : ಯೂಸ್ವಿಲಾಜಿನಾಯಿಡಿಯ ವೈರಸ್‌ (Cke.) Takahashi 
ವರ್ಗ: ಡ್ಯುಟಿರೋಮೈಸಿಟೀಸ್‌ 
ಪಂಗಡ : ಮೊನಿಲಿಯೇಲ್ಸ್‌ 
ಕುಟುಂಬ : ಡಿಮ್ಕಾಟಿಯೇಸಿ 


ಶಿಲೀಂಧ್ರವು ಅಲೈಂಗಿಕ ಅವಸ್ಥೆಯಲ್ಲಿ ಇರುತ್ತದೆ. ಇದರ ಬೀಜಕಣಗಳಾದ 
`ಕೊನಿಡಿಯಾಗಳು ಮೊದಲಿಗೆ ಕಿತ್ತಲೆಬಣ್ಣದಿಂದಿದ್ದು ಬಲಿತ ಮೇಲೆ ಹಸಿರು ಕಂದು 
ಬಣ್ಣದಿಂದ ಕೂಡಿರುತ್ತವೆ. ಇವುಗಳು ಚಿಕ್ಕ ಚಿಕ್ಕ ಶಿಲೀಂಧ್ರದ ತೊಟ್ಟುಗಳ ಮೇಲೆ 
ಉತ್ಪತ್ತಿಯಾಗುತ್ತವೆ. ಕೊನಿಡಿಯಾಗಳು ಗುಂಡಾಕಾರವಿದ್ದು ಅವುಗಳ ಹೊರಮೈ 
ಗಡುಸಾಗಿರುತ್ತದೆ,. ಇವು ಅಳತೆಯಲ್ಲಿ 4-64 ವ್ಯಾಸದವಾಗಿರುತ್ತವೆ. ಇವು 
ಅನಂತರ ಮೊಳೆತು ಎರಡನೆ ಕೋನಿಡಿಯಾಗಳನ್ನು ಉತ್ಪತ್ತಿಮಾಡುತ್ತವೆ. 


ರೋಗ ಚಕ್ರ: ಈ ರೋಗದ ಮೂಲಸೋಂಕು ಕೆಲವು: ಹಂಲ್ಲಂಗಳ 
ಮೇಲಿದ್ದು ಬೆಳೆಯು ಹೂಬಿಟ್ಟ ಕಾಲದಲ್ಲಿ ಬರುತ್ತದೆ. ರೋಗ ತಗುಲಿದ ತೆನೆಗಳು 


14 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಶಿಲೀಂಧ್ರದ ಬೀಜಕಣಗಳನ್ನು ಗಾಳಿಯ ಮುಖಾಂತರ ಹರಡಿ ಬೇರೆ ತೆನೆಗಳಿಗೆ 
ತಗಲುವುದಕ್ಕೆ ಸಹಾಯವಾಗುತ್ತವೆ. ಮೋಡ ಕವಿದ ವಾತಾವರಣ ಹಾಗೂ 
ತುಂತುರುಮಳೆ ವಾತಾವರಣವಿದ್ದಾಗ ರೋಗದ ತೀವ್ರತೆ ಹೆಚ್ಚು. 


ಹತೋಟಿ 


1. ಶಿಫಾರಸು ಮಾಡಿದ ಬೀಜಗಳನ್ನು ಬಿತ್ತನೆಗೆ ಪ ಕಷ್ಟದ 
ರೋಗವನ್ನು ತಡೆಗಟ್ಟಬಹುದು. 


2. ರೋಗದ ಸೋಂಕು ಆಸರೆ ಸಸ್ಮಗಳಲ್ಲಿ ಕಂಡುಬಂದಾಗ ಅವುಗಳನ್ನು ಕಿತ್ತು 
ನಾಶ ಮಾಡಬೇಕು. 


3. ರೋಗನಿರೋಧಕ ಸಾಮರ್ಥ್ಯವುಳ್ಳ ಶಕ್ತಿ ತಳಿಯನ್ನು ಬೆಳೆಯಬಹುದು. 
5.ಸಾ )ಿಕ್‌-ಬರ್ನ್‌ ರೋಗ (ಸ್ಥಾ ಕ್‌ ಬರ್ನ್‌ ಡಿಸೀಸ್‌) 


ಈ ರೋಗವು ಎಲೆ ಮತ್ತು ಕಾಳುಗಳ ಮೇಲೆ ಚುಕ್ಕೆತರಹ ಚಿಹ್ನೆಗಳ 
ಹೂಲಕ ಕಂಡುಬಂದು ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟುಮಾಡುತ್ತದೆ. ಇದನ್ನು 
ಭಾರತದಲ್ಲಿ ಮೊಟ್ಟ ಮೊದಲನೆ ಬಾರಿಗೆ 1945 ರಲ್ಲಿ ಗಂಗೂಲಿ ಎಂಬುವರು 
ಗುರುತಿಸಿದರು. ಇತ್ತೀಚೆಗೆ ಇದು ಭಾರತದ ಬತ್ತ ಬೆಳೆಯುವ ಪ್ರದೇಶಗಳಲ್ಲಿ ಕಂಡು 
ಬಂದು ಕರ್ನಾಟಕ ರಾಜ್ಯದಲ್ಲಿ ಇದರ ಹಾವಳಿ ಹೆಚ್ಚು. 


ರೋಗದ ಲಕ್ಷಣಗಳು: ಈ ರೋಗದ ಲಕ್ಷಣಗಳನ್ನು ಎಲೆಗಳ ಮೇಲಲ್ಲದೆ, 
ಕಾಳುಗಳ ಮೇಲೂ ಕಾಣಬಹಂದು. ಈ ರೋಗದಿಂದ ಉಂಟಾಗುವ ಚುಕ್ಕೆಗಳು 
ಸಾಮಾನ್ಯವಾಗಿ ಸಸಿಗಳ ಎಲೆಗಳ ಮೇಲೆ ಗುಂಡಾಗಿ ಕಂದುಬಣ್ಣವಿರುತ್ತವೆ, ಕೆಲವು 
ಸಾರಿ ಈ ಸಣ್ಣ ಚುಕ್ಕೆಗಳ: ಗುಂಪಾಗಿ ಸೇರಿ ದೊಡ್ಡದಾಗುತ್ತವೆ. ರೋಗವು 
ಹೆಚ್ಚಿದಂತೆ ಚುಕ್ಕೆಗಳ ಮಧ್ಯಭಾಗವು ಮೊದಲಿಗೆ ಕಂದುಬಣ್ಣದಿಂದ ಕೂಡಿದ್ದು 
ಅನಂತರ ಬಿಳುಪಾಗಿ ಅವುಗಳ ಮೇಲೆ ಶಿಲೀಂಧ್ರದ ಕಪ್ಪು ಬಿಂದುಗಳು ತೋರಿ 
ಬರುತ್ತವೆ. ಕಾಳುಗಳ ಮೇಲೆ ಚುಕ್ಕೆಗಳು ಕಂದುಬಣ್ಣದಿಂದ ಕೂಡಿದ್ದು ಅನಂತರ 
ಈ ಕಾಳುಗಳು ಅವುಗಳ ನೈಜ ಬಣ್ಣವನ್ನು ಕಳೆದು ಕೊಳ್ಳುತ್ತವೆ. ರೋಗದ ತೀವ್ರತೆ 
ಹೆಚ್ಚಾದಾಗ ತೆನೆಯ ಮೇಲೆ ಕಾಳಂಗಳಂ ಉಸ್ಪತ್ತಿಯಾಗುವುದಿಲ್ಲ. 








ಬಃ 1೫ೆ ತ SNPS ತ 
ಚಿತ್ರ 11: ಬತ್ತದ ತೆನೆ ಮತ್ತು ಎರೆಗ ಸ್ಟಾಕ್‌ ಬರ್ನ್‌ ರೋಗದ ಚಿಹ್ನೆ 


ಹಾಗೂ ಟ್ರೈಕೊಕೊನಿಸ್‌ ಫ್ಕಾಡ್‌ವಿಕ್ಕೆ ಬೀಜಕಣ 


ಬ 


ರೋಗಕಾರಕ ಜೀವಿ: ಟ್ರೈಕೊಕೊನಿಸ್‌ ಪ್ಯಾಡ್‌ವಿಕ್ಕೆ Ganguly 
ವರ್ಗ : ಡ್ಕುಟಿರೋಮ್ಮೆಸಿಟೀಸ್‌ 
ಪಂಗಡ : ಮೊನಿಲಿಯೇಲ್ಸ್‌ 
ಕುಟುಂಬ : ಮೊನಿಲಿಯೇಸಿ 


ಶಿಲೀಂಧ್ರದ ಬೀಜಕಣಗಳಾದ 'ಕೊನಿಡಿಯಾಗಳು ಕವಕಜಾಲದ ಮೇಲಿ 
ಉತ್ಪತ್ತಿಯಾಗುವ ಚಿಕ್ಕ ಚಿಕ್ಕ ಕೊನಿಡಿಯಾಫೋರ್‌ಗಳ ಮೇಲೆ ಇರುಸ್ತವೆ. ಈ 
ಕೊನಿಡಿಯಾಗಳಂ ಉದ್ದನಾಗಿದ್ದು 3-5 ಅಡ್ಡತಡಿಕೆಗಳನ್ನು ಹೊಂದಿ ಬಿಳಿಹಳದಿ 
ಬಣ್ಣದವಿರುತ್ತವೆ. ಇವು 100-1704 ಉದ್ದವಿದ್ದು 8.19% ಅಗಲವಿರುತ್ತದೆ. 
ಶಿಲೀಂಧ್ರವ್ಯ ಕೆಲವು ಸಾರಿ ಕಪ್ಪಾದ ಗುಂಡಾಕಾರದ ಸ್ಕೈರೋಷಿಯಾಗಳನ್ನು 
ಉತ್ಪತ್ತಿಮಾಡುತ್ತದೆ. ಇವುಗಳು 1204 ವ್ಯಾಸವುಳ್ಳದ್ದಾಗಿರುತ್ತವೆ. 


: ರೋಗಚಕ್ರ: ರೋಗಚಕ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯದಿದ್ದರೂ, 
ರೋಗವು ಬೀಜಗಳ ಮುಖಾಂತರ ಪ್ರಸಾರವಾಗಿ ಮೂಲ ಸೋಂಕನ್ನು ತರುತ್ತವೆ. 


16 ಭಾನ್ಯದ ಚಿಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಅನಂತರ ರೋಗವು ಗಿಡದಿಂದ ಗಿಡಕ್ಕೆ ಗಾಳಿ ಮತ್ತು ನೀರಾವರಿಯಿಂದ ಪ್ರಸಾರ 
ವಾಗುವ ಬೀಜಕಣಗಳಿಂದ ಹರಡುತ್ತವೆ. 


ಜತೋಟಿ 


1. ರೋಗವು ಬೀಜಗಳಿಂದ ಪ್ರಸಾರವಾಗಂವುದರಿಂದ ಪರಿಷ್ಕೃತ ಬೀಜಗಳನ್ನು 
ಬಿತ್ತನೆಗೆ ಉಪಯೋಗಿಸಬೇಕು. 


2. ಬಿತ್ತನೆ ಬೀಜಗಳನ್ನು ಉಪಚರಿಸಿ ಬಿತ್ತಬೇಕು. 


ಕ್ಕ 


ಬೀಜೋಪಚಾರ : ಬಿತ್ತನೆ ಬೀಜಗಳನ್ನು ಪಾದರಸ ಸಂಯುಕ್ತ ಶಿಲೀಂಧ್ರ 
ನಾಶಕಗಳಾದ 8 ಗ್ರಾಮ್‌ ಅಗ್ರಸಾನ್‌ ಅಥವಾ ಸೆರಸಾನ್‌ ಅನ್ನು 18 ಲೀಟರ್‌ 
ನೀರಿನಲ್ಲಿ ಕರಗಿಸಿದ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ನೆನಸಿ ಅನಂತರ 
ಒಣಗಿಸಬೇಕು. 


3. ರೋಗ ತಗಂಲಿದ ಗಿಡಗಳ ಕೂಳೆ ಮತ್ತು ಹುಲ್ಲು ಮುಂತಾದವುಗಳನ್ನು ನಾಶ 
ಮಾಡಬೇಕು. 


6. ಕಾಂಡ ಕೊಳೆರೋಗ (ಸ್ಟೆಮ್‌ ರಾಟ್‌) 


ಈ ರೋಗವನ್ನು ಮೊದಲನೆಬಾರಿಗೆ ಭಾರತದಲ್ಲಿ 1911ರಲ್ಲಿ ಪೂರ್ವ 
ಬಂಗಾಳದಲ್ಲಿ ಗಂರುತಿಸಲಾಯಿತು. ಇದರಿಂದ ಉಂಟಾಗುವ ಹಾನಿಯು ಪ್ರದೇಶ 
ದಿಂದ ಪ್ರದೇಶಕ್ಕೆ ಮತ್ತು ಯತುವಿನಿಂದ ಯತುವಿಗೆ ಬದಲಾಗುತ್ತಿರುತ್ತದೆ. ಈಗ 
ಈ ರೋಗವು ಬತ್ತ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ. 


ರೋಗದ ಲಕ್ಷಣಗಳು: ರೋಗ ತಗುಲಿದ ಗಿಡಗಳು ಸಾಮಾನ್ಯವಾಗಿ 
ಹೆಚ್ಚಿನ ತೆಂಡೆ ಒಡೆ: ತ್ತವೆ. ಇದು ಈ ರೋಗದ ಮುಖ್ಯಲಕ್ಷಣ, ಎಲೆ ಒರೆಗಳ 
ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಮಚ್ಚೆಗಳು ಉಂಟಾಗಂತ್ತವೆ.. ಈ ಮಚ್ಚೆಗಳಂ 
ಕ್ರಮೇಣ, ವಿಸ್ತಾರಹೊಂದಿ ಕೊನೆಗೆ ಎಲೆಯ ಓರೆ ಕೊಳೆಯಲು ಪ್ರೌರಂಭಿಸುತ್ತದೆ. 
ನಂತರ ಒಳಗಿನ ದಿಂಡು ಕೊಳೆತು ಕುಸಿಯುತ್ತದೆ. ಇಂತಹ ಕೊಳೆತ ಗಿಡಗಳ 
ಭಾಗದಲ್ಲಿ ಬೂದಿಬಣ್ಣದಿಂದ ಕೂಡಿದ ಶಿಲೀಂಧ್ರದ ಕವಚವು ಮೊದಲಿಗೆ" ಕಾಣಿಸ 
ಕೊಂಡು ನಂತರ ಹೆಚ್ಚಿ: ನ ರೀತಿಯಲ್ಲಿ ಶಿಲೀಂಧ್ರವು ಸ್ಥೈೇರೋಷಿಯಾಗಳನ್ನೂ ಉತ್ಪತ್ತಿ 
ಮಾಡುತ್ತದೆ. ರೋಗಪೀಡಿತ ಗಿಡಗಳು ಕ್ರಮೇಣ ಸಾಯಲು ಪ್ರಾರಂಭಿಸುತ್ತವೆ. 
ರೋಗಪೀಡಿತ ಗಿಡಗಳಲ್ಲಿ ತೆನೆಗಳು ಬಂದಾಗ ಅವುಗಳಲ್ಲಿ ಸಾಪತಿಸ್ಯವಾಗಿ 
ಕಾಳುಗಳು ಜೊಳ್ಳಾಗುತ್ತವೆ. 





ಚಿತ್ರ 12: ಬತ್ತ 1೬ ಕಾಂಡ ಕೊಳೆ ರೋಗ. ಕಾಂಡದ ಮೇಲ್ಬಾಗದಲ್ಲಿ ಶಲಂದ್ರದ 
ಸ್ಕೈರೋಷಿಯಗಳು 


ರೋಗಕಾರಕ ಜೀವಿ : ಸ್ಫೈರೋಷಿಯ ಒರೈಜೆ 0೩೫. 
ವರ್ಗ : ಡ್ಕುಟಿರೋಮ್ಮೆಸಿಟೀಸ್‌ 
ಪಂಗಡ : ಮೈಸಿಲಿಯ ಸ್ಟರಿಲಿಯಾ 


ಶಿಲೀಂದ್ರವು ಬೂದಿಬಣ್ಣದಿಂದ ಹೆಚ್ಚಿನ ರೀತಿಯಲ್ಲಿ ಕವಕ ಜಾಲವನ್ನು 
ಉತ್ಪತ್ತಿಮಾಡುತ್ತದೆ, " ಅನಂತರ ಇವುಗಳಲ್ಲಿ ಗುಂಡಾದ, ಕಪ್ಪುಬಣ್ಣದ ಸ್ಕೈ ರೋಹಿ 
ಯಾಗಳು ಉತ್ಪತ್ತಿಯಾಗಂತ್ತವೆ. ಈ ಸ್ಕೈರೋಷಿಯಾಗಳು ಸಾಮಾನ್ಯ ಹ ಸಾಸಿವೆ 
ಅಥವಾ ರಾಗಿಕಾಳಿನಂತಿದ್ದು ಕಣ್ಣಿನಲ್ಲಿ "ನೋಡಬಹುದು, ಸ ಅಳತೆಯಲ್ಲಿ 
200-3504 ವ್ಯಾಸವುಳ್ಳದ್ದಾಗಿರುತ್ತವೆ, 


ರೋಗ ಚಕ್ರ: ರೋಗದ ಮೂಲಸೋಂಕು ಒಂದು ಬೆಳೆಯಿಂದ 
ವಂತ್ತೊಂದು : ಬೆಳೆಗೆ ಭೂವಿಂಯಲ್ಲಿ ಉಳಿಯುವ ಕಳೆ ಮತ್ತು ` ಹುಲ್ಲಿನಲ್ಲಿರುವ 
ಹ ಕೋಷಿಯಾಗಳ ವರೂಲಕ ಬರುತ್ತದೆ. ಕ್ರವೋಣ ರೋಗವು ಗಿಡದಿಂದ ಗಿಡಕ್ಕೆ 
ಹಾಗೂ ಗದ್ದೆಯಿಂದ ಗದ್ದೆಗೆ ನೀರಾವರಿ ಮೂಲಕ ಹರಡುತ್ತದೆ. ಉಷ್ಣಾಂಶ 


1 


18 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೊ ಅವುಗಳ ಹತೋಟಿ 


27-301 €, ಆಮ್ಲಾಯ ಮಣ್ಣು ಪ್ರದೇಶ, ಹೆಚ್ಚು ಸಾರಜನಕವನ್ನು ಬೆಳೆಗೆ 
ಕೊಡುವಿಕೆ, ಇವೇ ಮೊದಲಾದವುಗಳು ರೋಗದ ತೀವ್ರತೆಗೆ ಕಾರಣವಾಗುತ್ತವೆ. 





ಚಿತ್ರ 13: ಬತ್ತದ ಬೆಳೆಗೆ ಬರುವ ಸ್ಮೈರೋಷಿಯಮ್‌ ಒರೈಜೆ ರೋಗಚಕ್ರ 


ಹತೋಟಿ 
|. ರೋಗ ತಗುಪಿದ ಕೂಳೆ ಮತ್ತು ಹುಲ್ಲುಗಳನ್ನು ಗದ್ದೆಯಿಂದ ತೆಗೆದು 
ಸುಡಬೇಕು. ಕ 
2. ರೋಗವಿರುವ ಗದ್ದೆಯಿಂದ ರೋಗವಿಲ್ಲದ ಗದ್ದಿಗೆ ನೀರನ್ನು ಬಿಡ 
ಬಾರದು, 


3, ಸಾರಜನಕ ಗೊಬ್ಬರಗಳನ್ನು ಬೇಕಾದಷ್ಟು ಮಾತ್ರ ಬೆಳೆಗೆ ಕೊಡಬೇಕು 
ಮತ್ತು ಬೇಕಾದಾಗ ಸರಿಯಾದ ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು. 
4, ರೋಗ ತಗುಲಿದ ಗದ್ದೆಯಲ್ಲಿ ನೀರನ್ನು ಚೆನ್ನಾಗಿ `ಬಸಿದು ಶೇಕಡಾ 
0.1ರ ಪ್ರಮಾಣದಲ್ಲಿ ಪಾದರಸಸಂಯುಕ್ತ ಶಿಲೀಂಧ್ರನಾಶಕ ಸೆರ 
ಭೂಮಿಗೆ ಹಾಕಬೇಕು. | 
1. ಬ್ಯಾಕ್ಟೀರಿಯಾ ರೋಗ (ಬ್ಯಾಕ್ಟೀರಿಯಲ್‌ ಬಿ ಅಟ್‌) 


ಮೊದಲನೆ ಬಾರಿಗೆ ಈ ರೋಗವನ್ನು ಭಾರತದಲ್ಲಿ 1959ರಲ್ಲಿ ಗುರುತಿಸ 
ಲಾಯಿತು. ಇದು ಸಾಂಕ್ರಾಮಿಕವಾಗಿ ಮೊದಲನೆ ಬಾರಿಗೆ ಬಹಾರ್‌ ಮತ್ತೂ 


ಬತ್ತ 19 


ಉತ್ತರ ಭಾರತದ ಬತ್ತ ಬೆಳೆಯುವ ಪ್ರದೇಶಗಳಲ್ಲಿ ಕಂಡುಬಂದಿತು. ಇದರಿಂದಾಗುವ 
ಹಾನಿ ಹೆಚ್ಚಾಗಿ ತಾಯ್‌ ಚುಂಗ್‌ ನೇಟಿವ್‌-1 ತಳಿ ಬಳೆದೆಡೆಗಳಲ್ಲಿ ಮೊದಲಾಗಿತ್ತು. 
ಈಗ ಈ ರೋಗದ ತೀವ್ರತೆ ಹಾಗೂ ಹಾನಿ ಬತ್ತ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿ 
ಹೆಚ್ಚಾಗಿ ಕಂಡುಬರುತ್ತದೆ. 

ರೋಗದ ೭ ಕ್ಷಣಗಳು : ಸುಮಾರು 5-10 ಮಿಲಿಮೀಟರ್‌ ಉದ್ದವುಳ್ಳ 
ಹಸಿರು ಹಳದಿ ಬಣ್ಣದ ಚುಕ್ಕೆಗಳು, ಈ ರೋಗದ ಮೊದಲ ಚಿಹ್ನೆಗಳು. ಇವು 
ಗಳನ್ನು ಸಾಮಾನ್ಯವಾಗಿ ಎಲೆಗಳ ತುದಿ ಮತ್ತು ಎಲೆಯ ಅಂಚಿನಲ್ಲಿ ಕಾಣಬಹುದು. 
ಕ್ರಮೇಣ ರೋಗವು ಹೆಚ್ಚಿದಂತೆಲ್ಲ ಈ ಚುಕ್ಕೆಗಳು ಗುಂಪಾಗಿ ಸೇರಿ ಅವುಗಳು 
ಮಾಸಲು ಹಳದಿಬಣ್ಣಕ್ಕೆ ತಿರುಗಿ ದೊಡ್ಡದಾಗುತ್ತವೆ. ಅನಂತರ ಚುಕ್ಕೆಗಳು ಕಪ್ಪು 
ಬಣ್ಣಕ್ಕೆ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಈ ರೋಗವು ತೆನೆಬರುವ ಕಾಲ 
ದಲ್ಲಿ ಬೆಳೆಗೆ ಬಂದರೆ ಶೇಕಡ 60 ಭಾಗದಷ್ಟು ನಷ್ಟವನ್ನುಂಟುಮಾಡುತ್ತದೆ. 


62 
UA Nady EAS 
| ಗೆ 4 ಕೆ 1 ಖೆ 








ರೋಗಕಾರಕ ಜೀವಿ: ರೂಂತೋಮೊನಾಸ್‌ ಒರೈಜೆ Dowson Uyeda and 
Ishiyama 
ವರ್ಗ: ಸೈಜೊಮ್ಮೆಸಿಟ್ಕ್‌ ತೆ 


20 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಪಂಗಡ : ಸೂಡೋಮೊನಡೇಲ್ಸ್‌ 
ಕುಟುಂಬ ; ಸೂಡೋಮೊನಡೇಸಹಿ 


ಈ ಬ್ಯಾಕ್ಟೀರಿಯಾ ಸಣ್ಣ ಸಣ್ಣ ತುಂಡುಗಳಂತಿದ್ದು ಇವುಗಳು ಅಳತೆಯಲ್ಲಿ 
0.5-0.8 1-೭, ಉಳ್ಳದ್ದಾಗಿರುತ್ತವೆ. ಈ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ 
ಒಂಟಿ ಅಥವಾ ಜೋಡಿಯಾಗಿರುತ್ತವೆ. ಈ ಬ್ಯಾಕ್ಟೀರಿಯಾ ಗ್ರಾಮ್‌ ನಿಷೇಧಾತ್ಮಕ 
ಇದ್ದು ಬೀಜಕಣಗಳ ಉತ್ಪತ್ರಿಮಾಡುವುದಿಲ್ಲ. ಬ್ಯಾಕ್ಟೀರಿಯಾ ಪ್ಲ್ಯಾಜೆಲ್ಲಮ್‌ನಿಂದ 
ಚಲಿಸುತ್ತದೆ. 


(. ರೋಗಚಕ್ರ: ರೋಗದ ಮೂಲಸೋಂಕು ಬೀಜದ ಒಳ ಮತ್ತು ಹೊರ 
ಭಾಗದಲ್ಲಿರುತ್ತದೆ. ಬೀಜಗಳ ಜೊತೆಗೆ ಸೋಂಕುರೋಗ ತಗುಲಿದ ಕೂಳೆ, 
ಹುಲ್ಲು ಮತ್ತು ಮಣ್ಣಿನಲ್ಲಿಯೂ ಇರುತ್ತದೆ. ಈ ಬ್ಯಾಕ್ಟೀರಿಯಾ ಗದ್ದೆಯ ಅಕ್ಕ 
ಪಕ್ಕದಲ್ಲಿ ಬೆಳೆಯುವ ಕೆಲವು ಜಾತಿಯ ಹುಲ್ಲುಗಳಲ್ಲಿ ಇದ್ದು ಕ್ರಮೇಣ ಗದ್ದೆಯಲ್ಲಿ 
ಬೆಳೆಯುವ ಬತ್ತಕ್ಕೆ ರೋಗ ಹರಡುತ್ತದೆ. ರೋಗವು ಗಿಡದಿಂದ ಗಿಡಕ್ಕೆ ಹಾಗೂ 
ಗದ್ಜೆಯಿಂದ ಗದ್ದೆ ಗೆ ನೀರಾವರಿ, ಚಲಿಸುವ ಗಾಳಿ ಮತ್ತು ತುಂತುರೆ ಮಳೆ ಇವುಗಳ 
ಮುಖಾಂತರ ಹರಡುತ್ತದೆ. ರೋಗದ ತೀವ್ರತೆಯು ಸಾಮಾನ್ಯವಾಗಿ ಮಳೆ 
ವಾತಾವರಣ ಉಷ್ಣಾಂಶ 20-220 ಹೆಚ್ಚಿಗೆ ಸಾರಜನಕ, ನೆರಳು ಮುಂತಾದ 
ವಾತಾವರಣವಿದ್ದಾಗ ಹೆಚ್ಚುವುದನ್ನು ಕಾಣಬಹುದು, 










ಎಲೆಗಳ ಮೇಲೆಚುಕ್ಕೆಗಳು ರೋಗ 
1 ಚಲಿಸುವ 
ಟ್ಯಾಕ್ಟೀರಿಯಾಗಳಿಂದ ತಿನೆಯಮೇಲೆ 
HA LE, IN 


ಚೆತ್ರ 15 ಬತ್ತದ ಬೆಳೆಗೆ ಬರುವ ಬ್ಯಾಕ್ಟೀರಿಯಾ ರೋಗಚಕ್ರ 


ಹತೋಟಿ 


]. ಶಿಫಾರಸು ಮಾಡಿದ ಬೀಜಗಳನ್ನು ತಂದು ಬಿತ್ತನೆಗೆ ಉಪಯೋಗಿಸ 
ಬೇಕು. 


2, ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ: ಬೀಜಗಳನ್ನು 1.75 ಗ್ರಾಮ್‌ ಸ್ಟೆಪ್ಪೋಕ್ಲೀನ್‌ ಮತ್ತು 
1.75 ಗ್ರಾಮ್‌ ಮೈಲುತುತ್ತದ ಹರಳು 18 ಲೀಟರ್‌ ನೀರಿನಲ್ಲಿ ಕರಗಿಸಿ ತಯಾರಿಸಿದ 
ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ನೆನಸಿ ಒಣಗಿಸಬೇಕು. 


3, ನಾಟಿ ಮಾಡುವ ಮೊದಲು ಸಸ್ಯಗಳನ್ನು ಮೇಲೆ ತಿಳಿಸಿದ ದ್ರಾವಣದಲ್ಲಿ 
ನೆನಸಿ ಅನಂತರ ನಾಟಿಮಾಡಬೇಕು. 


4, ಬೆಳೆಯ ಮೇಲೆ ರೋಗ ಕಾಣಿಸಿಕೊಂಡಾಗ 0.5 ಗ್ರಾಮ್‌ ಸ್ಪೆಪ್ಪೊ 
ಸೈಕ್ಲೀನ್‌ ಹಾಗೂ 0.5 ಗ್ರಾಮ್‌ ಮೈಲುತುತ್ತದ ಹರಳುಗಳನ್ನು 18 ಲೀಟರ್‌ 
ನೀರಿನಲ್ಲಿ ಕರಗಿಸಿ ಈ ದ್ರಾವಣವನ್ನು ಬೆಳೆಯ ಮೇಲೆ ಆಗಾಗ್ಗೆ ಸಿಂಪಡಿಸಬೇಕು. 


5, 1R-20 ತಳಿಯು ಈ ರೋಗವನ್ನು ತಡೆಯುವ ಶಕ್ತಿಯುಳ್ಳದ್ದಾಗಿರು 
ವುದರಿಂದ ಅದನ್ನು ಬೆಳೆಯುವುದು ಸೂಕ್ತ ಕ್ರಮ. 


8, ನಂಜುರೋಗಗಳು 


ಬತ್ತದ ಬೆಳೆಯ ಮೇಲೆ ಕೆಲವು ನಂಜುರೋಗಗಳನ್ನು ಇತ್ತೀಚೆಗೆ ಗುರುತಿಸ 
ಲಾಗಿದೆ, ಇವುಗಳಲ್ಲಿ ಮುಖ್ಯವಾದವು (1) ತುಂಗ್ರೊ ನಂಜುರೋಗ ಮತ್ತು 
(11) ಹಳದಿ ನಂಜಂರೋಗ. ಇವು ಬೆಳೆಗೆ ಬಂದು ಹೆಚ್ಚಿನೆ ರೀತಿಯಲ್ಲಿ ಹಾನಿ 
ಯನ್ನುಂಟುಮಾಡುಂತ್ತವೆ. ಇವುಗಳೆ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯದಿದ್ದರೂ 
ಇವುಗಳಿಂದ ಬೆಳೆಯ ಮೇಲೆ ಮೂಡುವ ಲಕ್ಷಣಗಳಿಂದ ಈ ರೋಗವನ್ನು ಗುರುತಿಸ 
ಬಹುದು. 


(1) ತುಂಗ್ರೊ ನಂಜುರೋಗ: ಈ ರೋಗದ ಮುಖ್ಯ ಲಕ್ಷಣಗಳೆಂದರೆ 
ಸಸಿಗಳು ಚಿಕ್ಕದಾಗಿರುತ್ತವೆ. ಇಂತಹ ಸಸಿಗಳಲ್ಲಿ ತೆಂಡೆ ಒಡೆಯುವುದಿಲ್ಲ. ರೋಗ 
ತಗುಲಿದ ಸಸಿಗಳ ಎಲೆಗಳು ಮೊದಲಿಗೆ ಹಳದಿ ಬಣ್ಣದಲ್ಲಿದ್ದು ಅನಂತರ ಕಿತ್ತಲೆ 
ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅಂತಹ ಸಸಿಗಳಲ್ಲಿ ತೆನೆಗಳು ಹೊರಡುವುದಿಲ್ಲ. 
ಈ ರೋಗವು ಹಸುರು ಜಿಗಿಕೀಟಗಳಿಂದ (ನಿಷೊಟೆಟಿಕ್ಸ್‌ ಪ್ರಭೇದ) ಹರಡುತ್ತದೆ. 


22 ಢಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 





ಚಿತ್ರ 16.1: ಬತ್ತದ ಬೆಳೆಗೆ ಬರುವ ಹಳದಿ ನಂಜುರೋಗ. 


ಬತ್ತೆ 23 


(1) ಹಳದಿ ನಂಜುರೋಗ: ಈ ರೋಗದ ತೀವ್ರತೆ ಕೂಳೆ ಬೆಳೆಯಲ್ಲಿ 
ಹೆಚ್ಚಾಗಿರುತ್ತದೆ. ರೋಗ ತಗುಲಿದ ಗಿಡಗಳು ಮೊದಲಿಗೆ ಹಳದಿಯಾಗಿದ್ದು 
ಅನಂತರ ತಿಳಿಹಳದಿಯಾಗುತ್ತವೆ. ಅಂತಹ 'ಗಿಡಗಳಲ್ಲಿ ಹೆಚ್ಚಿಗೆ ತೆಂಡೆ ಒಡೆಯುವು 
ದನ್ನು ಕಾಣಬಹುದು. ಈ ರೋಗದಿಂದ ಉಂಟಾಗುವ ಹಾನಿಯನ್ನು ಇತ್ತೀಚೆಗೆ 
ಕರ್ನಾಟಕ ರಾಜ್ಯದಲ್ಲಿಯೂ ಗುರ್ತಿಸಲಾಗಿದೆ. ಇದು ಕೂಡ ಹಸುರು ಜಿಗಿಕೀಟ 
ಗಳಿಂದ ಹರಡುತ್ತದೆ. ' 


ಹತೋಟಿ 
1. ರೋಗದ ಗಿಡಗಳನ್ನು ಕಿತ್ತು ಸುಡಬೇಕು. 


2. ಕೀಟನಾಶಕ ಕಾರ್ಬಕೈಲ್‌ 50%Wp 36 ಗ್ರಾಮ್‌ಅನ್ನು 18 
ಲೀಟರ್‌ ನೀರಿನಲ್ಲಿ ಬೆರೆಸಿ ಸಿಂಪರಿಸ್ಟೋಕು. 


3. 18-20 ತಳಿಯು ತುಂಗ್ರೊ ನಂಜುರೋಗ ನಿರೋಧಕ ಶಕ್ತಿಯುಳ್ಳ 
ದರಿಂದ ಅದನ್ನು ಬೆಳೆಯಬೇಕು. 


9. ಜಂತುಹುಳುವಿನ ಉಫ್ರರೋಗ 


ರೋಗಕಾರಕ ಜೀವಿ: ಡೈಟೆಲೆಂಕಸ್‌ ಅಂಗುಸ್ಪಸ್‌ (Butler) Filipjev. 
ವರ್ಗ; ನೆಮಟೋಡ 
ಪಂಗಡ ; ಟೈಲಂಕಿಡ 


ಕುಟುಂಬ : ಟೈಲಂಕಿಡೆ 


ರೋಗಚಕ್ರ: ಈ ರೋಗದ ಹಾವಳಿಯು ಬಿಹಾರ್‌, ಉತ್ತರಪ್ರದೇಶ 
ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿದ್ದು ಕರ್ನಾಟಕದಲ್ಲಿ ಅಲ್ಲಲ್ಲಿ ಕಂಡುಬರುತ್ತದೆ. 
ರೋಗ ತಗುಲಿದ ಬೆಳೆಯಲ್ಲಿ ಗಿಡಗಳು ಕುಗ್ಗುವುದಲ್ಲದೆ ಮೇಲಿನ ಎ೨ಗಳು ಬಿಳಿಚಿ 
ಕೊಂಡಿರುತ್ತವೆ. ಎಲೆಯ ಒರೆ ಮತ್ತಿ ಎಲೆಗಳ ಮೇಲೆ ಕಂದು ಅಥವಾ ಕಪ್ಪು 
ಬಣ್ಣದ ಅಗಲವಾದ ಮಚ್ಚೆಗಳು ಕಾಣಿಸಿಕೊಳ್ಳುವುವು. ರೋಗ ತಗುಲಿದ ಗಿಡಗಳಲ್ಲಿ 
ತೆನೆಗಳು ಸರಿಯಾಗಿ ಹೊರಡುವುದಿಲ್ಲ. 


24 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಹತೋಟಿ 
1. ರೋಗ ತಗುಲಿದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. 
2. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು, 


ಬೀಚೋಪಚಾರ: ಬಿತ್ತನೆ ಬೀಜಗಳನ್ನು ಶೇಕಡ 20ರ, ಉಪ್ಪುನೀರಿನಲ್ಲಿ 
ಅದ್ದಿ ತೇಲುವ ಬೀಜಗಳನ್ನು ಹೊರತೆಗೆದು ತಳದಲ್ಲಿ ಉಳಿದ ಬೀಜಗಳನ್ನು ಬಸಿದಂ 
ಒಣಗಿಸಬೇಕು. 


3. ಬೀಜಗಳನ್ನು 60೦ ಉಷ್ಣಾಂಶವಿರುವ ಬಿಸಿನೀರಿನಲ್ಲಿ 10 ನಿಮಿಷಗಳ ಕಾಲ 
ನೆನಸಿ ಒಣಗಿಸಿ ಅನಂತರ ಬಿತ್ತಬೇಕು. | 


25 


“2%೫೮೫೦% ಬರಿ eos en 
ಖಣ 81 ಉಬಿ ೧೨೦೪ ಇಂಗ 
ಉಲ Beane Bh cove "aay 
ಇಂ sx 60 VY UY 
UW 610 "ಸೆ TU 09 
ಓಣ ಮನೀಲ ಏಣ 81 


“ಆಣ ಛ್‌ ಇಇಟಣ ೧೯೦೪೧ 
ಇಲ ೧೮ ೩೫೦೦೮ 02 ಔಂಬಂ: "ಯೂ! 
ಬಣ ಐ ೦೦ ಭೀರ 'ಉಾಳ್ಯಂಗಾಧ 
೨೮ "ಬಟನ್‌ ೧೪೦೫ ಗಧಣ- ೪ 
Gens Ch ಬಬರ "eau 
ಇಂ sw 1 ‘swe 
SEU 1 ಇಣಿ eso se gf 

| ಜೀರ" 


ಗಂ ಭಲ 
ಐಂ "ಬಯಲ ೧1. (7) 


Rens YY Ne 
ಖ್‌ ದಯದ ನೀರಲ್ಲ "ಔಟ 201701 (1) 
ಶೇ "ಇ "7 


ಊಂ ಐಂ 
che VY % ae oy ಗಂ ಲಕಿ ಉಂ 1] 


caypger hoc eeamieged 1.1 - ೧ 





೬೧೮% Aur sexo Roougccpeuec ಗಜಜಟಾಲಂ HEN 


26 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ROE: WN” 
ಡನ on 81 eee eeu 


೧೫ ತೀರಲು ೫೫3 000 81 


ತ "RIREOROY ಬಣ ೫೦೮೧೦೪ 
ಗರಂ 81 eu ೧೨೦೧೧ 
N00 Yeon ಣಂ Ch cone 
ಜಾ ಕಾ - ಆ 4 R 
way ಜಾಂಣಯ seco ‘Uh 
UY os €'10 ಜುಗ ಗಃ 
0೪ ವಿ೧ ಲಲ ಣಂ 81 


“ಜೂಣಜಂದಂ ೪೧೧ ರಣಂ 
೧೦೪ 81 Wake ಜ್‌ 0% 
ಬನಿ ಹಲಲಲ ಖಣ ೦0% $॥ 


| (೧೫% 


5210 ಹಿನ ನೀಲು ಶನಿ ನಗ (ಐ 


ಇಂಗ Ue ಶರಂ 
ಕ್‌ ಆಯಿನ ನಲುಕ. (ಆಂಭಲ) ಜಲಲ 7 


೧೨೦%%೪೫೮ 1°09 (¢) 
ಾಂಉಡಿಟಟಣಲ 00-09 (ಬಿ 


(೧೩೦೫ 6೪೧೮ ಇ೭0ಬಿ ಓಣ 


ಕಸೆ ಬಿಎ ಖೂಳ ಉಂ ಅಂ ಏಂ (1) 


೧೬೦ ಬಲಗ ೯ 


ಅಧ್ಯಾಯ 2 


ರಾಗಿ 


ರಾಗಿ ಖುಷ್ಕಿ ಬೆಳೆಗಳಲ್ಲಿ ಮುಖ್ಯವಾದ ಬೆಳೆ, ಇದು ಬಡೆಜನರ ಪುಷ್ಟಿಕರ 
ಆಹಾರ. ಇದನ್ನು ಶ್ರೀಲಂಕ, ಮಲೇಷಿಯ, ಚೈನಾ, ಜಪಾನ್‌ ಮತ್ತು ಆಫ್ರಿಕ 
ದೇಶದ ಕೆಲವು ಕಡೆಗಳಲ್ಲಿ ಬೆಳೆಯುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಈ ಬೆಳೆಯನ್ನು 
24 ಲಕ್ಷ ಎಕರೆಗಳಲ್ಲಿ ಬೆಳೆಯುತ್ತಾರೆ. ಈ ಬೆಳೆಯು ದಕ್ಷಿಣ ಕರ್ನಾಟಕದ ಬಹು 
ಮುಖ್ಯವಾದ ಆಹಾರ ಬೆಳೆ. ಭಾರತ ದೇಶದ ಇತರ ಭಾಗಗಳಲ್ಲೂ, ಆಫ್ರಿಕಾ 
ಖಂಡದಲ್ಲೂ ರಾಗಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಈ ಬೆಳೆಯಲ್ಲಿ ಸುಮಾರು 
20 ರೋಗಗಳು ಕಂಡುಬಂದರೂ-ಅವುಗಳಲ್ಲಿ ಮುಖ್ಯವಾದ ಕೆಲವೇ ರೋಗಗಳನ್ನು 
ಇಲ್ಲಿ ಕೊಟ್ಟಿದೆ. 


1. ಬೆಂಕಿರೋಗ (ಬ್ಲಾಸ್ಟ್‌ ) 


ಈ ರೋಗವು ರಾಗಿ ಬೆಳೆಯ ಸಾಂಕ್ರಾಮಿಕ ರೋಗ. ಇದರಿಂದಾಗುವ 
ಹಾನಿಯು ರಾಗಿ ಬೆಳೆಯುವ ಎಲ್ಲ ಪ್ರದೇಶಗಳಿಂದಲೂ ತಿಳಿದುಬಂದಿದೆ. ಅದರಲ್ಲೂ 
ದಕ್ಷಿಣ ಕರ್ನಾಟಕದಲ್ಲಿ ಇದರ ಹಾನಿ ಜಾಸ್ತಿ. ಈ ರೋಗದಿಂದ ಸುಮಾರು ಶೇಕಡಾ 
80-90 ರಷ್ಟು “ಬೆಳೆಯು ನಷ್ಟವಾಗಿರುವ ದಾಖಲೆಗಳಿವೆ. 


ರೋಗದ ಲಕ್ಷಣಗಳು : ಈ ರೋಗವು ಬೆಳೆಯ ಎಲ್ಲ ಹಂತಗಳಲ್ಲಿಯೂ 
ತಗಲುತ್ತದೆ. ಅದರಲ್ಲೂ ಒಟ್ಟುಪಾತಿ, ಸಣ್ಣಸಸಿಗಳು ಹೆಚ್ಚಾಗಿ ರೋಗಕ್ಕೆ 
ತುತ್ತಾಗುತ್ತವೆ. ಇದು ಒಟ್ಟುಪಾತಿಗೆ ಬಂದು ನಷ್ಟಮಾಡಿದಾಗ, ಇದನ್ನು ಒಟ್ಟು ಪಾತಿ 
ಬೆಂಕಿರೋಗ ಎಂದು ಕರೆಯಲಾಯಿತು. ಸಣ್ಣಸಸಿಗಳಲ್ಲಿ ಈ ರೋಗವು ಎಲೆಗಳ ಮೇಲೆ 
ಸಣ್ಣ ಚುಕ್ಕೆಗಳಾಗಿ ಕಾಣಿಸಿ ಕೊಳ್ಳುತ್ತದೆ. "ಮೊದಲಿಗೆ ಈ ಚುಕ್ಕೆಗಳು ಶ್ರಿಕೋಣಾ 
ಕಾರವಿದ್ದು ಚುಕ್ಕೆಯ ಹೊರಭಾಗವು ಹಳದಿ ಬಣ್ಣದಿಂದ ಕೂಡಿರುತ್ತ ದೆ. ಹಾಗೂ 
ಮಧ್ಯಭಾಗವು ಬೂದಿಬಣ್ಣದಿಂದ ಕೂಡಿರು _ದೆ. ಅಲ್ಲದೆ ಈ ಚುಕ್ಕೆಗಳು ಎಲೆಯ ಮೇಲೆ 
ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತವೆ. ಅನಂತರ ರೋಗವು ಹೆಚ್ಚಿದಂತೆಲ್ಲ ಹೆಚ್ಚಿನ ಚುಕ್ಕೆಗಳು 


28 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟೆ 


ಎಲೆಯ ಮೇಲೆ ಕಾಣಿಸಿಕೊಂಡು ಕೆಲಪೊಂದು ಸಾರಿ 2-3 ಜೊತೆಗೂಡಿ ದೊಡ್ಡ 
ಚುಕ್ಕೆಗಳಾಗುತ್ತವೆ. ರೋಗಕ್ಕೆ ತುತ್ತಾದ ಎಲೆಗಳು ಕ್ರಮೇಣ ಒಣಗುತ್ತವೆ. 
ತೆನೆಬಿಡುವ ಸಮಯದಲ್ಲಿ ರೋಗವು ತೆನೆಯ ದಂಟಿನ ಮೇಲೆ ಕಾಣಿಸಿಕೊಂಡು 
ಮೊದಲಿಗೆ, ತೆನೆಯ ದಂಟಿನ ಭಾಗ ಕಂದುಬಣ್ಣದಿಂದಿದ್ದು, ರೋಗವು ತೀವ್ಹ ಗ್ಳೋಡತೆ 
ಹೆಚ್ಚಿನ ಭಾಗಕ್ಕೆ "ಆವರಿಸಿ ಅನಂತರ ಕಪ್ಪಾಗಿ ಆ ಭಾಗವು ಕೊಳೆಯುತ್ತದೆ. : 





ಚಿತ್ರ 17: ರಾಗಿ ಬಿಳೆಗೆ ಬರುವ ಬೆಂಕಿರೋಗದ ಲಕ್ಷಣಗಳು. 

ಕೊಳೆತ ಭಾಗವು ಗಾಳಿಯ ಒತ್ತಡಕ್ಕೆ ಸಿಕ್ಕಿ ಬಾಗಂತ್ತದೆ ಮತ್ತಿ ತೆನೆಯು: ಮುರಿದಂ 
ಬೀಳುವ ಸಂಭವವೂ ಉಂಟು. ಈ ತರಹದ ಚಿಹ್ನೆಗೆ ಕತ್ತುಕೊಳೆಯುವಿಕೆ ಎಂದು 
-ಕರೆಯುವರು, - ಅಂಶಹ ತೆನೆಯಲ್ಲಿ ಸಾಮಾನ್ಯವಾಗಿ ಕಾಳುಕಟ್ಟೆ ರುವುದಿಲ್ಲ. : ಇಂತಹ 
“ಸನ್ನಿವೇಶದಲ್ಲಿ ಸುಮಾರು ಶೇಕಡಾ 90 ಭಾಗದಷ್ಟು ಬೆಳೆಗೆ ನಷ್ಟಉಂಟಾಗುತ್ತದೆ. 


ರಾಗಿ 29. 


ರೋಗತಗುಲಿದ ತೆನೆಗಳಲ್ಲಿ ಕೆಲವು ಪೇಳೆ ಬೀಜಗಳು ಗಾತ್ರದಲ್ಲಿ ಕಡಮೆ ಇದ್ದು ಅವು 
ತಮ್ಮ ನೈಜಸ್ನಿತಿಯನ್ನು ಕಳೆದುಕೊಳ್ಳುತ್ತವೆ. 
ಥಿ ಚ ಜಿ 





ಚಿತ್ರ 174: ರಾಗಿ ಬೆಳೆಗೆ ಬರುವ ಬೆಂಕಿರೋಗದ ಲಕ್ಷಣಗಳು 


ರೋಗಕಾರಕ ಜೀವಿ: ಫೆರಿಕ್ಕುಲೇರಿಯ ಸೆಟಿರಿಯ Nishikado 


ವರ್ಗ ೬ ಡು ಟಿರೊಮ್ಮೆ ಸಿಟೀ ಸ್‌ ವಿ 
ಪಂಗಡೆ : ಮೊನಿಲಿಯೇಲ್ಸ್‌ 
ಕುಟುಂಬ ;  ಮೊನಿಲಿಯೇಸಿ 


ಶಿಲೀಂಧ್ರದ ಕವಚವು ಅಡ್ಡತಡಿಕೆಯಿಂದ ಕೂಡಿದ್ದು, ಸೋಂಕು ತಗುಲಿದ 
ಭಾಗದಲ್ಲಿ ಬೀಜಕಣಗಳನ್ನು ಉತ್ಪತ್ತಿಮಾಡುವ ಕೊನಿಡಿಯೊಫೋರ್‌ಗಳನ್ನು 
ಪತ್ರರಂಧ್ರದ ಮೂಲಕ ಹೊರತಳ್ಳುಸ್ತದೆ, ಇವುಗಳು ನೇರವಾಗಿ ಅಡ್ಡತಡಿಕೆಯಂತಿದ್ದು 
ಅವುಗಳ ತುದಿಯಲ್ಲಿ ಬುಗುರಿಯಾಕಾರದ ಮೂರು ಕೋಶಗಳುಳ್ಳ ಬಣ್ಣರಹಿತ 
ಬೀಜಕಣಗಳಾದ ಕೊನಿಡಿಯಾಗಳನ್ನು ಉತ್ಪತ್ತಿಮಾಡುತ್ತವೆ. ಈ ಕೊನಿಡಿಯಾಗಳು 
19-31 x 10-15 ಹ ಆಳತೆಯುಳ್ಳದ್ದಾಗಿರುತ್ತವೆ ಮತ್ತು ಅವುಗಳು ನೀರಿನಲ್ಲಿ 
ಮೊಳೆಯುತ್ತವೆ. :' 


30 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 





ಚಿತ್ರ 18: ಪೆರಿಕ್ಕುಲೇಂಯಾ ಸಟರಿಯೆ - ಕೊನಿಡಿಯೊಫೋರ್‌ ಮತ್ತು ಕೊನಿಡಿಯಾ 

ಬೀಜ ಕಣಗಳು. 
ರೋಗಚಕ್ರ : ಈ ರೋಗದ ಮೂಲ ಸೋಂಕು ಬೀಜ ಮತ್ತು ಆಸರೆ 
ಸಸ್ಯಗಳಿಂದ, ಕೆಲವು ವೇಳೆ ರೋಗ ತಗುಲಿದ ಭಾಗಗಳು ಭೂಮಿಯಲ್ಲಿದ್ದಾಗಲೂ 





ನಾಟಿನಾಡಿದ ನಂತರ 
ಎಲೆಗಳ ಮೇಲೆ 


ತೆನೆಬಿಡುವ ಕಾಲದಲ್ಲಿ 
ಸೋಂಕು ಕೊರಳುಭಾಗ 
ಬೀಜಗಳಲ್ಲಿ 


ಸೋಂಕು 
ಒಟ್ಟು ಪಾತಿಯಲ್ಲಿ 


ಚಿತ್ರ 19: ರಾಗಿ ಬೆಳೆಗೆ ಬರುವ ಬೆಂಕಿರೋಗಚಕ್ರ . 4 


ರಾಗಿ 31 


ಬರುತ್ತದೆ. ಅನಂತರ ರೋಗದ ಹರಡುವಿಕೆಯು ಗಾಳಿಯಲ್ಲಿ ಚಲಿಸುವ ಬೀಜಕಣಗಳಾದ 
ಕೊನಿಡಿಯಾಗಳಿಂದ ಬರುತ್ತದೆ. ಈ ಕೊನಿಡಿಯಾಗಳ ಉತ್ಪತ್ತಿ, ಚಲಿಸುವಿಕೆ 
ಮತ್ತು ಸೋಂಕು ತಲೆದೋರುವಿಕೆಗಳು ಹಿತಕರವಾದ ವಾತಾವರಣವನ್ನು ಅವಲಂಬಿ. 
ಸಿರುತ್ತವೆ. ಈ ಬೆಳೆಯನ್ನು ಜೂನ್‌ ಮತ್ತು ಜಾಲೈ ತಿಂಗಳಿನಲ್ಲಿ ಬಿತ್ತನೆಮಾಡಿದಾಗ 
ರೋಗದ ಹಾನಿ ಬಹಳ, 


ಹತೋಟ 
],: ಶಿಫಾರಸುಮಾಡಿದ ಬೀಜಗಳನ್ನೇ ಬಿತ್ತನೆಗೆ ಉಪಯೋಗಿಸಬೇಕು. 


2, ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶದಿಂದ ಸಂಗ್ರಹಿಸಿ 
ಬಿತ್ತನೆಮಾಡಬೇಕು. 


3. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ ; ಬಿತ್ತನೆ ಬೀಜಗಳನ್ನು ಪಾದರಸ ಸಂಯುಕ್ತ ಶಿಲೀಂಧ್ರ 
ನಾಶಕಗಳಾದ 2 ಗ್ರಾಮ್‌ ಸೆರಸಾನ್‌ ಅಥವಾ ಅಗ್ಭಸಾನ್‌ಅನ್ನು ಒಂದು ಕೆ. ಜಿ. 
ಬೀಜಗಳಿಗೆ ಲೇಪಿಸಬೇಕು, 


4, ಶಿಲೀಂಧ್ರನಾಶಕಗಳಿಂದ ಸಿಂಪರಣೆ ಮಾಡಬೇಕು. 


ಶಿಲೀಂಧ್ರ ನಾಶಕ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: 18 ಮಿಲಿ 
ಲೀಟರ್‌ ಹಿನೋಸಾನ್‌ ಅಥವಾ 40 ಗ್ರಾಮ್‌ ಡೈಥೇನ್‌ ಎಮ್‌-45 ಅನ್ನು 18 
ಲೀಟರ್‌ ನೀರಿನಲ್ಲಿ ಕರಗಿಸಿದ ದ್ರಾವಣವನ್ನು ತಯಾರಿಸಿ ಇದನ್ನು ಒಟ್ಟುಪಾತಿಗೆ 
10-12 ದಿವಸಗಳಾಗಿದ್ದಾಗ, ನಾಟಿಮಾಡುವುದಕ್ಕೆ ಒಂದಾ ದಿನ ಮುಳ 
ನಾಟಿಮಾಡಿದ 20-25 ದಿನಗಳ ನಂತರ, 45-50 ದಿನಗಳ ನಂತರ ಹೊಡೆಬರುವ 
ಸಮಯದಲ್ಲಿ ಮತ್ತು ಹೊಬಿಟ್ಟ 12 ದಿನಗಳಲ್ಲಿ ಕ್ರಮವಾಗಿ ಬೆಳೆಗೆ ಸಿಂಪಡಿಸಬೇಕು. 


2. ಸಸಿ, ಎಲೆ ಅಂಗಮಾರಿ (ಕಂದು ಎಲೆಚುಕ್ಕೆ) ರೋಗ (ಸೀಡ್‌ಲಿಂಗ್‌ ಬ್ಲೈಟ್‌, 
ಬ್ರೌನ್‌ ಲೀಫ್‌ ಸ್ಟಾಟ್‌) 


. ಈ" ರೋಗವು ಸಹ ರಾಗಿಯ ಮೇಲಿನ ಮುಖ್ಯವಾದ ರೋಗ. -ಇದೆ 
ರಿಂದುಂಟಾಗುವ ಹನಿ ಭಾರತದಲ್ಲಲ್ಲದೆ ಕೆಲವು ಫಿಲಿಫೆ ೈನ್ಸ್‌, ಆಫ್ರಿಕಾ ದೇಶಗಳ ಕೆಲವು 
ಭಾಗಗಳಿಂದಲೂ ತಿಳಿದು ಬಂದಿದೆ. ಭಾರತದಲ್ಲಿ ಈ ರೋಗವು ತಮಿಳಂನಾಡಂ, 


3$ ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಅಂಧೃಪ್ಪದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಕಂಡುಬಂದು ಬೆಳೆರೆ' ಹೆಚ್ಚಿನ 
ಹಾನಿಯನ್ನುಂಟಂಮಾಡಿದೆ. . ಇದು ಒಟ್ಲುಪಾಶಿಯಲ್ಲೂ': ಮತ್ತೂ ನಾಟಿಮಾಡಿದ: 
ಮೇಲೂ ಕಂಡುಬರುತ್ತದೆ. 6 ಗ 


ಕೋಗದ ಲಕ್ಷಣಗಳು : " ಬೀಜಗಳು, 'ಮೊಳೆುಬವುದಕ್ಕೆ ಮರ 
ಸಾವಿಗೀಡಾಗಬಹುದು ಮತ್ತು ಬೆಳೆಯ ಮುಂದಿನ ಬೆಳೆವಣಿಗೆಯ ಯಾವ ಹಂತ 
ದಲ್ಲಾಗಲಿ, ಅಂದರೆ ಬೇರು, ಬುಡ, ದಂಟು ಎಲೆಒರೆ, ಎಲೆ ವಂತ್ತು ತೆನೆಗಳಿಗೆ 
ರೋಗ ಮುಟ್ಟಬಹುದು. ಎಲೆಗಳ ಮೇಲೆ ಅಂಡಾಕಾರದ ಅಥವಾ ಉದ್ದನೆಯ ಕಂದು 
ಬಣ್ಣದ ಚುಕ್ಕೆಗಳು ಕಾಣಿಸಿಕೊಂಡು, ಇವು ಕ್ರಮೇಣ ಕೂಡಿಕೊಂಡು ವಂಚ್ಚೆ 
ಗಳಾಗಂಪುವು, ಇಂತಹ ಎಲೆಗಳು ಬೇಗ `ಉದಂರಿಹೋಗುತ್ತವೆ. ವಯಸ್ಸಾದ 





ಚಿತ್ರ 20; ರಾಗಿ 'ಎಲೆಯ ಮೇಲೆ-ಅಂಗಮಾರಿ ರೋಗದ ಕಂದುಬಣ್ಣದ ಚುಕ್ಕೆ ಗಳು 


ಗಿಡಗಳಲ್ಲಿ ಕಾಂಡ, ಎಲೆಒರೆ ವಂತ್ರು ಎಲೆಗಳ ಮೇಲೆಯೂ ಚಾಕಲೇಟ್‌ ಬಣ್ಣದ 
ಚುಕ್ಕೆಗಳು ಕಾಣಬರುತ್ತವೆ. ರೋಗ ಹೆಚ್ಚೆದಂತೆ ಗಿಡಗಳ `ಒಣಗಿದಂತೆ”ಕಾಣುತ್ತವೆ. 

ಪ್ರ ರೋಗದಿಂದ ಕಾಳಿನ ಉತ್ಪನ್ನ ಕಡಮಯಾಗವುದಲ್ಲದೆ ಶೀತಹವೆಯ-ವಾತಾವಕಣ 
ಎದ್ದಾಗ ತೆನೆಗಳು ಬೂದಿಬಣ್ಣಕ್ಕೆ. ತಿರುಗುತ್ತವೆ. 


ಲ 


ರೋಗಕಾರಕ ಜೀವಿ: ಹೆಲ್ಮಿಂಥೋಸ್ಟೋರಿಯಂ ನಾಡ್ಮುಲೋಸಂ 
Berk and Curt 
ವರ್ಗ ; ಡ್ಕುಟಿರೋಮೈಸಿಟೀಸ್‌ 
ಪಂಗಡ ; ಮೊನಿಲಿಯೇಲ್ಸ್‌ 
ಕುಟುಂಬ; ಡಿಮ್ಮಾಟಿಯೇಸಿ 


ಶಿಲೀಂಧ್ರದ ಕವಚವು ಸೋಂಕು ತಗುಲಿದ ಗಿಡದ ಭಾಗಗಳಲ್ಲಿದ್ದು ಅಡ್ಡತಡಿಕೆ 
ಯಿಂದ ಕೂಡಿರುತ್ತದೆ. ಬೀಜಕಣಗಳು ಉತ್ಪತ್ತಿಯಾಗುವ ಕಾಲದಲ್ಲಿ ಕೊನಿಡಿಯೋ 
ಫೋರ್‌ಗಳನ್ನು ಪತ್ರರಂಧೃದ ಮೂಲಕ ಹೊರಹಾಕುತ್ತದೆ. ಕೊನಿಡಿಯೋಫೋರ್‌ 
ಗಳು ಕೂಡ ಅಡ್ಡತಡಿಕೆಯಿಂದಿದ್ದು ಇವುಗಳ ತುದಿಯಲ್ಲಿ ಬೀಜಕಣಗಳಾದ ಕೊನಿಡಿಯಾ 
ಗಳನ್ನು ಬಿಡುತ್ತವೆ. ಕೊನಿಡಿಯಾಗಳು ಕಂದುಬಣ್ಣದ ಕೊಳವೆ ಆಕಾರದವಿರುತ್ತವೆ. 
3-10 ಕೋಶಗಳ ಹೊರಮೈ ದಪ್ಪನಾಗಿರುತ್ತದೆ. ಕೊನಿಡಿಯಾಗಳು ಮೊಳಕೆ 


ಹಾ ಇ ಗ್ರಹಿಸಿ 





ಚಿತ್ರ 21]: ಹೆಲ್ಮಿಂಥೊಸ್ಟೋರಿಯಂ ನಾಡ್ಮುಲೋಜಮ್‌ - ಕೊನಿಡಿಯೋಫೋರ್‌ ಮತ್ತು 
ಕೊನಿಡಿಯಾ ಬೀಜಕಣಗಳು 


3) 


34 ಧಭಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಯೊಡೆದಾಗ ಎರಡೂ ಕಡೆಗಳಲ್ಲೂ ಮೊಳಕೆಯ ನಾಳಗಳು ಬರುತ್ತವೆ. ಈ ಬೀಜಕಣ 
ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗುತ್ತವೆ. 


ರೋಗಚಕ್ರ : ರೋಗದ ಮೂಲ ಸೋಂಕು ಬೀಜ ಮತ್ತು ಇತರ ಭಾಗ 
ಗಳಾದ ಕೂಳೆ, ಎಲೆ ಮತ್ತು ಆಸರೆ ಸಸ್ಯಗಳಿಂದ ಬರುತ್ತದೆ. ರೋಗವು ಅನಂತರ 
ಗಾಳಿಯಲ್ಲಿ ಚಲಿಸುವ ಬೀಜಕಣಗಳಾದ ಕೊನಿಡಿಯಾಗಳಿಂದ ಗಿಡದಿಂದ ಗಿಡಕೆ 
ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ಹರಡುತ್ತದೆ. 


ಳು 






ನಾಟಮಾಡಿದ ನಂತರ 
ಎಲೆಗಳಮೇಲೆ 
ಸೋಂಕು 


ತೆನೆಯ ಮೇಲೆ... , 
1 ye ಮತ್ತು ಕಾಳುಗಳಲ್ಲಿ 
> 
ು ಫೆ 
ಸಬ ಕೂಳಿ 9” 
ಚಿತ್ರ 22; ರಾಗಿ ಬೆಳೆಗೆ ಬರುವ ಅಂಗಮಾರಿ ರೋಗ ಚಕ್ರ 
ಹತೋಟಿ 


I 


1. ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶದಿಂದ ಸಂಗ್ರಹಿಸಿ 
ಬಿತ್ತನೆಮಾಡಬೇಕು. 


2, ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 
ಬೀಜೋಪಚಾರ : ಬಿತ್ತನೆ ಬೀಜಗಳನ್ನು 2 ಗ್ರಾಮ್‌ ಪಾದರಸ ಸಂಯುಕ್ತ 


ಶಿಲೀಂಧ್ರನಾಶಕಗಳಾದ ಸೆರಸಾನ್‌ ಅಥವಾ ಅಗ್ರಸಾನ್‌ಅನ್ನು 1 ಕೆ.ಜಿ. ಬೀಜ ಜಕ್ಕೆ 
ಬೆರಸಬೇಕು. 


3. ಶಿಲೀಂಧ್ರನಾಶಕಗಳಿಂದ ಸಿಂಪರಣೆ ಮಾಡಬೇಕು 
ಶಿಲೀಂಧ್ರನಾಶಕದ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: 40 


ಗ್ರಾಮ್‌ ಜೈನೆಬ್‌ ಅಥವಾ 18 ಮಿಲಿ ಲೀಟರ್‌ ಹಿನೋಸಾನ್‌ಅ ೨ನ್ನು 18 ಲೀಟರ್‌ 
ನೀರಿನಲ್ಲಿ ಬೆರಸಿ, ದ್ರಾವಣ ತಯಾರಿಸಿ ಒಟ್ಟು ಪಾತಿಗೆ 1012 ದಿವಸಗಳಾಗಿದ್ದಾಗ, 


ರಾಗಿ 35 


ನಾಟಿ ಮಾಡುವುದಕ್ಕೆ ಒಂದು ದಿನ ಮುಂಚೆ ನಾಟೆಮಾಡಿದ 45-50 ದಿನಗಳ 
ನಂತರ, ಹೊಡೆ ಬರುವ ಸಮಯ ಮತ್ತು ಹೂಬಿಟ್ಟ 12 ದಿನಗಳಲ್ಲಿ ಕ್ರಮವಾಗಿ 
ಸಿಂಪರಣೆ ಮಾಡಬೇಕು. 


3. ಬುಡಕೊಳೆಯುವ ಅಥವಾ ಸೊರಗು ರೋಗ (ವಿಲ್ಸ್‌) 


ಈ ರೋಗವು ಸಾಧಾರಣವಾಗಿ ರಾಗಿ ಬೆಳೆಯುವ ಎಲ್ಲ ಪ್ರದೇಶದಲ್ಲಿ ಕಂಡು 
ಬಂದರೂ ಇದರ ತೀವ್ರತೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು. ಭೂಮಿಯ ತೇವಾಂಶ 
ಹೆಚ್ಚಿದ್ದಾಗ ಈ ರೋಗದ ಬಾಧೆ ಹೆಚ್ಚು. 

ರೋಗಲಕ್ಷಣಗಳು : ರೋಗ ತಗುಲಿದ ಗಿಡಗಳು ಮೊದಲಿಗೆ ನಿತ್ರಾಣ 
ಗೊಂಡು ಎಲೆಗಳು ಹರಿತ್ತನ್ನು ಕಳೆದುಕೊಳ್ಳುತ್ತವೆ. ಅನಂತರ ಗಿಡದ ಬುಡದ 
ಭಾಗವೂ ಮತ್ತು ಎಲೆಯ ಒರೆಯು ಸೇರಿಕೊಂಡಂತೆ ಕಂದುಬಣ್ಣಕ್ಕೆ ತಿರುಗಿ ಗಿಡಗಳು 
ಸೊರಗುತ್ತವೆ. ತರುವಾಯ ಅಂತಹ ಭಾಗಗಳಲ್ಲಿ ಬಿಳಿಯ ಶಿಲೀಂಧ್ರ ಕವಚವು 
ಇದ್ದು ಅವುಗಳಲ್ಲಿ ಸಾಸಿವೆ ಆಕಾರದ ಸ್ಕೈರೊಷಿಯಾಗಳು ಹೆಚ್ಚಿನ ರೀತಿಯಲ್ಲಿ 
ಉತ್ಪತ್ತಿಯಾಗುತ್ತವೆ. 







rR 3 23 ಹ x» ಹಾ ಡಿ ರ್ಯಾ 1 
fs ಕ್ಯ ಈ ಸ್ಯಾ < lg A ಚೆ ಶರ ಹತ ಕ ಸ ೯. 
pe K ಇ | ‘. pS ಇ pe 3 ಇ | 
ಸ bas ಫ್ರೊ 
ಕ RR ಜೂ 
ಫೆ; ಜನ Bee | 
ಸ ಫ್‌ 4 2 ; ಸೆ; $೪ ಹ 4 
jk ಸಣ v | 
ಇ 3: ಸೇ ny 1 
« pe J 
ಇತ್ತ | 
ಹ ಷೊ FP. - +3 
ಜ್‌ ಸ < 
oR Nr ‘ ಹ 
ತ ಹ 
ಬ ಹ ಶಾ ರ J ಸ [~* ಮೆ 1 
ಜ್‌; ,* ತ eR PN 





ಕಾ 
ಚಿತ್ರೆ 23; ರಾಗಿ ಬೆಳೆಗೆ ಬರುವ ಬುಡ ಕೊಳೆಯುವ ರೋಗದ ಚಿಹ್ನೆ 
ರೋಗಕಾರಕ ಜೀವಿ: ಸ್ಮೈರೋಷಿಯಂ ರಾಲ್ಪಸೈ (5800,) Curzi 
ವರ್ಗ ; ಡ್ಕುಟಿರೋಮೈಸಿಟೀಸ್‌ 
ಪಂಗಡ: ಮೈಸೀಲಿಯಾ ಸ್ಟೆ೦ಿಲಿಯಾ 


36 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಶಿಲೀಂಧ್ರದ ಕವಚವು ಅಡ್ಡತಡಿಕೆಯಿಂದ ಕೂಡಿದ್ದು ಬೆಳ್ಳೆಗಿದ್ದು ಸಾಸಿವೆ 
ಯಾಕಾರದ ಸ್ಕೈರೋಷಿಯಾಗಳನ್ನು ಉತ್ಪತ್ತಿಮಾಡುತ್ತದೆ. ಇವುಗಳು ವ್ಯಾಸದಲ್ಲಿ 
100-2004 ಇದ್ದು ಮಾಸಲು ಕಂದುಬಣ್ಣವಿದ್ದು ತೇವಾಂಶ ಒದಗಿದಾಗ 
ಮೊಳೆಯುತ್ತವೆ. 


ರೋಗಚಕ್ರ : ರೋಗದ ಮೂಲಸೋಂಕು ಮಣ್ಣಿನಲ್ಲಿರುವ. ಶಿಲೀಂಧ್ರದ 
ಸ್ಮೆರೋಷಿಯಾಗಳಿಂದ ಬರುತ್ತವೆ. ಗಿಡಗಳಿಗೆ ಸೂಕ್ಷ್ಮಜಂತುಗಳ ಬಾಧೆ ಅಥವಾ 
ಪೋಷಕಾಂಶಗಳ ಕೊರತೆಯಿದ್ದಾಗ ಶಿಲೀಂದ್ರವು ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟು 
ಮಾಡುತ್ತದೆ. ರೋಗವು ಅನಂತರದ ನೀರಾವರಿ ಹಾಗೂ ಬೇಸಾಯಗಳಿಂದ 
ಹರಡುತ್ತದೆ. : ಸ್ಲೈರೋಷಿಯಾಗಳು ಭೂಮಿಯಲ್ಲಿ ಬಹಳ ಕಾಲದವರೆಗೆ ಜೀವಿಸಿರ 
ಬಲ್ಲವು. 


ಹತೋಟಿ 


]. ಭೂಮಿಯಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಕಾಲುವೆಗಳನ್ನು ತೋಡ 
ಬೇಕು. 


2. ಬೆಳೆಗೆ ಸಮತೋಲನದ ಸಸ್ಕಪೋಷಕಾಂಶಗಳನ್ನು ಕೊಡುವುದರಿಂದಲೂ 
ರೋಗವನ್ನು ತಡೆಗಟ್ಟಬೇಕು. 


3. ರೋಗವಿರುವ ಸ್ಥಳಗಳಲ್ಲಿ ಸೆರೆಸಾನ್‌ ಶಿಲೀಂದ್ರನಾಶಕವನ್ನು ಶೇಕಡ 
0.2ರ ಪ್ರಮಾಣದಲ್ಲಿ ಭೂಮಿಗೆ ದ್ರಾವಣದ ಮೂಲಕ ಕೊಡಬೇಕು. 


4. ಕಾಡಿಗೆ ರೋಗ (ಸ್ಮಟ್‌) 


ಈ ರೋಗವು ಸಾಮಾನ್ಯವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ 
ಕಂಡುಬಂದಿದೆ, ಇದರಿಂದ ಬೆಳೆಗೆ ಆಗುವ ಹಾನಿ ಬಹಳ ಕಡಮೆ ಪ್ರಮಾಣ ಉಳ್ಳ 
ದ್ಹಾಗಿರುತ್ತದೆ. ತೆನೆಯಲ್ಲಿ ಕೆಲವೇ ಬೀಜಗಳು ಇದರ ಹಾನಿಗೆ ಒಳಗಾಗಿರುತ್ತವೆ. 


ರೋಗದ ಲಕ್ಷಣಗಳು : ರೋಗವನ್ನು ಬೆಳೆಯಲ್ಲಿ ತೆನೆಬಿಟ್ಟ ಮೇಲೆ ನೋಡ 
ಬಹುದು. ರೋಗ ತಗುಲಿದ ತೆನೆಯಲ್ಲಿ ಕೆಲವೇ ಕಾಳುಗಳು ಹೆಸುರು ಅಥವಾ 
ಕಪ್ಪುಬಣ್ಣದ ಕೊಳವೆ ಚೀಲದಂತೆ ಬೀಜಕಣ ಕೋಶಗಳಾಗಿ ಪರಿವರ್ತನೆಗೊಳ್ಳುತ್ತವೆ. 
ಇವು ತೆನೆಯಲ್ಲಿರುವ ನೈಜ ಬೀಜಗಳಿಗಿಂತ ಮುಂದಕ್ಕೆ ಚಾಚಿಕೊಂಡಿರುತ್ತವೆ. ತೆನೆ 
ಯಲ್ಲಿ ಇವನ್ನು ಸುಲಭವಾಗಿ ಗಂರುತಿಸಬಹಂದಂ. 


ರಾಗಿ 37 





ಚಿತ್ರ 24; ರಾಗಿ ಬೆಳೆಗೆ ಬೀಳುವ ಕಾಡಿಗೆ ರೋಗದ ತೆನೆ 


ರೋಗಕಾರಕ ಜೀವಿ : ಮೆಲನಾಪ್ಸಿಕಿಯಂ ಎಲುನೆನಿಸ್‌ (Kulk.) Mandk 
and Thirum 


ವರ್ಗ : ಬೆಸಿಡಿಯೋಮೈಸಿಟೀಸ್‌ 
ಪಂಗಡ: ಯೂಸ್ಸಿಲ್ಮಾಜಿನೇಲ್ಸ್‌ 
ಕುಟುಂಬ: ಯೂಸ್ಟಿಲ್ಯಾಜಿನೇಸಿ 


. ಶಿಲೀಂಧ್ರದ. ಬೀಜಕಣಗಳಾದ ಟೀಲಿಯಾ ಬೀಜಕಣಗಳು ಕಾಡಿಗೆ ಇರುವ 
ಕೊಳವೆಚೀಲದಲ್ಲಿರುತ್ತವೆ. ಇವು ಗುಂಡಾಗಿದ್ದು ಕಂದುಬಣ್ಣದಿಂದ ಕೂಡಿದ್ದು 
ಅಳತೆಯಲ್ಲಿ 7.11% ವ್ಯಾಸವುಳ್ಳದ್ದಾಗಿರುತ್ತವೆ. 'ಇವು ನೀರಿನಲ್ಲಿ ಮೊಳಕೆಯೊಡೆದು 
ಸೋಂಕನ್ನು ತರುವುದಕ್ಕೆ ಕಾರಣವಾಗುತ್ತವೆ. 


ರೋಗಚಕ್ರ : ರೋಗದ ಮೂಲಸೋಂಕು ಮಣ್ಣಿನಲ್ಲಿರುವ ಕಾಡಿಗೆ 
ಕೊಳವೆ ಚೀಲಗಳಿಂದ ಬರುತ್ತದೆ. ಶಿಲೀಂಧ್ರವು ಸೋಂಕನ್ನು ಹೂ ಬಿಟ್ಟಮೇಲೆ 
ಗಾಳಿಯಲ್ಲಿ ಚಲಿಸುವ ಬೆಸಿಡಿಯೋ ಬೀಜಕಣ ತೆನೆಯಲ್ಲಿರುವ ಹೂಗಳಿಗೆ ತಗಲುತ್ತದೆ. 


38 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಹತೋಟಿ 


- 


ಹೊಲದಲ್ಲಿ ಕಾಡಿಗೆ ರೋಗವಿರುವ ತೆನೆಗಳು ಕಂಡುಬಂದಲ್ಲಿ ಅವುಗಳನ್ನು 
ಕೆತ್ತುನಾಶ ಮಾಡಬೇಕು. 


ನ್ಮ 


1 
5. ಬೂಜು (ಕೇದಿಗೆ, ಹಸುರುತೆನೆ) ರೋಗ (ಡೌನಿಮಿಲ್‌ ಡ್ಯೂ) | 
ಈ ರೋಗವು ರಾಗಿ ಬೆಳೆಯ. ಮೇಲೆ ಮುಖ್ಯವಲ್ಲದಿದ್ದರೂ ಕೆಲವು ವೇಳೆ 


ರೋಗವು ಬೆಳೆಗೆ ತೀವ್ರರೂಪದಲ್ಲಿ ಬಂದು ಹೆಚ್ಚಿನ ಹಾನಿಯನ್ನುಂಟಂಮಾಡಿರುವ 
ಪ್ರಸಂಗಗಳಿವೆ, | 


ರೋಗದ ಲಕ್ಷಣಗಳು : ರೋಗ ತಗುಲಿದ ಗಿಡಗಳು ಗಿಡ್ಮವಾಗಿದ್ದು, 
ಅವುಗಳ ಗಿಣ್ಣುಗಳು ಸಹ ಚಿಕ್ಕವಾಗಿದ್ದು ಅಂತಹ ಗಿಡಗಳಲ್ಲಿ ಎಲೆಗಳು ಕೇದಿಗೆ ಆಕಾರೆ 


ಎ 
ಜೇ 


ks 





ಚಿತ್ರ 25: ರಾಗಿ ಬೆಳೆಗೆ ಬರುವ ಬೂಜುರೋಗದ ಚಿಹ್ನೆ 
ವಾಗಿ ಹೊರಬರುತ್ತವೆ. ಇಂತಹ ಎಲೆಗಳ ಮೇಲೆ ವಾತಾವರಣವು ತಂಪಾಗಿದ್ದಾಗ 
ತುಪ್ಪಟ ಬೂಜು ಉತ್ಪತ್ತಿಯಾ7ಂವುಹನ್ನು ಕಾಣಬಹುದು. ರೋಗ ತಗುಲಿದ 


ರಾಗಿ 39 


ಗಿಡದಿಂದ ಬರುವ ತೆನೆಯು ಪೂರ್ತಿಯಾಗಿ ಅಥವಾ ಭಾಗಶಃ ಹಸುರುಬಣ್ಣದ 
ಸಣ್ಣದಾದ ತಿರುಚಿದ ಎಲೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. 
ರೋಗಕಾರಕ ಜೀವಿ: ತಸ್ಕಿರಾಪ್ತರ ಮ್ಯಾಕ್ರೊಸ್ಟೋರ 
(Sacc.) Thirum, Shaw and Naras 
ವರ್ಗ : ಫೈಕೊಮೈಸಿಟೇಸ್‌ 
ಪಂಗಡ : ಫೆರನೊಸ್ಟೋರೆಲ್ಸ್‌ 
ಕುಟುಂಬ : ಫೆರೆನೊಸ್ಟೆರೇಸಿ | 
ಶಿಲೀಂಧ್ರವು ರೋಗ ತಗುಲಿದ ಗಿಡದ ಭಾಗಗಳಲ್ಲಿದ್ದು ಹಿತಕರವಾದ ವಾತಾ 
ಷರಣವಿದ್ದಾಗ ತುಪ್ಪಟ ಬೂಜಿನಿಂದ ಬಿಳಿಯ ಶಿಲೀಂಧ್ರ ಕವಚವನ್ನು ಎಲೆಯ ತಳ 
ಭಾಗದಲ್ಲಿ ಉತ್ಪತ್ತಿಯಾಗುವುದನ್ನು ನೋಡಬಹುದು. ಈ ಶಿಲೀಂಧ್ರ ಕವಚದಲ್ಲಿ 
ಬೀಜಕಣಗಳನ್ನು ಉತ್ಪತ್ತಿಮಾಡುವ ಚಿಕ್ಕದಾದ ಸ್ಫೊರಾಂಜಿಯೊಫೋರ್‌ಗಳಿರುತ್ತವ. 






ತ 
ನ 


ಮತ್ತು ಊಸ್ಟೋರ 





ಚಿತ್ರ 26: ಸ್ಕಿರಾಪ್ತರ ಮ್ಯಾ ಸಸ್ಟೊರಾಂಜಿಯಾ 

ಆವುಗಳ ತುದಿಯಲ್ಲಿ ಬೀಜಕಣಗಳಾದ ಸ್ಫೊರಾಂಜಿಯಾಗಳು ಅಲೈೆಂಗಿಕವಾಗಿ 

ಉತ್ಪತ್ತಿಯಾಗುತ್ತವೆ. ಇವು ಗುಂಡಾಗಿದ್ದು, ಬೆಳ್ಳಗಿರುತ್ತವೆ. ಶಿಲೀಂಧ್ರವು 

ಲೈಂಗಿಕವಾಗಿ ಊಸ್ಫೋರ್‌ ಎಂಬ ಬೀಜಕಣಗಳನ್ನು ಸಹ ಉತ್ಪತ್ತಿ ಮಾಡುತ್ತದೆ. 
ಡು 


4) ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ರೋಗಚಕ್ರ : ರೋಗದ ಮೂಲಸೋಂಕು ಬೀಜದಲ್ಲಿರುವ ಊಹ್ಬ್ಟೋರ್‌ 
ಮತ್ತು ಭೂವಿಂಯಲ್ಲಿ ಸೇರುವ ರೋಗ ತಗುಲಿದ ಕೂಳೆ ಮುಂತಾದವುಗಳಿಂದ 
ಬರುತ್ತದೆ. ಕೆಲವು ವೇಳೆ ಆಸರೆ ಸಸ್ಯಗಳು ಸಹ ವಲ ಸೋಂಕಿಗೆ ಕಾರಣವಾಗುತ್ತವೆ, 
ಅನಂತರ ರೋಗವು ಗಾಳಿಯಲ್ಲಿ ಪ್ರಸಾರವಾಗುವ ಸ್ಫೊರಾಂಜಿಯಾಗಳಿಂದ 
ಹರೆಡುತ್ತದೆ. 





ಚಿತ್ರ 27: ರಾಗಿ ಬೆಳೆಗೆ ಬರುವ ಬೂಜು ರೋಗಚಕ್ಟ 
ಹತೋಟಿ 


1. ಹೊಲದಲ್ಲಿ ರೋಗತಗುಲಿದ ಗಿಡಗಳನ್ನು ಕಿತ್ತುನಾಶಮಾಡಬೇಕು. 
2. ಬಿತ್ತನೆಯ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ : ಬಿತ ನೆ ಬೀಜಗಳನ್ನು 2 ಗ್ರಾಮ್‌ ಪಾಡರಸ ಸಂಯುಕ್ತ 
ಶಿಲೀಂಧ್ರನಾಶಕಗಳಾದ ಸೆರಸಾನ್‌ ಅಥವಾ ಅಗ್ರಸಾನ್‌ ಇತ್ಯಾದಿಗಳನ್ನು 1 ಕೆ.ಜಿ. 
ಬೀಜಕ್ಕೆ ಬೆರಸಬೇಕು. ಕ್‌ 


3. ಶಿಲೀಂಧ್ರನಾಶಕ ಸಿಂಪರಣೆ ಮಾಡಬೇಕು. 


ಶಿಲೀಂಧ್ರನಾಶಕ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: ಹೊಲದಲ್ಲಿ 
ಮೊದಲಿಗೆ ರೋಗದ ಸೋಂಕು ಕಂಡುಬಂದಾಗ 40 ಗ್ರಾಮ್‌ " ಜೃನೆಬ್‌ ಶಿಲೀಂಧ್ರ 
ನಾಶಕವನ್ನು 18 ಲೀಟರ್‌ ನೀರಿನಲ್ಲಿ ಜೆರಿ 15-20 ಕೌಗಂಗೂಟಾವರ್ತಿ ಬೆಳಿಗ್ಗೆ 
ಸಿಂಪರಣೆ ಮಾಡಬೇಕು. 


ಗಿ 4 
6. ನಂಜುರೋಗ (ವೈರಸ್‌ ಡಿಸೀಸ್‌) 


ಈ ರೋಗದಿಂದ ಆಗುವ ಹಾನಿಯನ್ನು ಮೊದಲಿಗೆ ಕರ್ನಾಟಕ ವಂತ್ತು 
ಆಂಧ್ರಪ್ರದೇಶಗಳಿಂದ 1965-67ರಲ್ಲಿ ಗುರುತಿಸಲಾಯಿತು. ಇದನ್ನು ಮೊದಲನೆ 
ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 1946ರಲ್ಲಿ ಗುರುತಿಸಿದರೂ, 1965-67ರಲ್ಲಿ 
ರೋಗದ ತೀವ್ರತೆ ಕಂಡುಬಂದಿತು. ಈ ರೋಗದಿಂದ ಕೆಲವು ಸಾರಿ ಬೆಳೆಗೆ ಶೇಕಡಾ 
100ರಷ್ಟು ಹಾನಿಯಾಗಬಹುದು. 


ರೋಗಲಕ್ಷಣಗಳು : ಎಲೆಗಳಲ್ಲಿ ಹರಿತ್ತನ್ನು ಕಳೆದುಕೊಳ್ಳುವುದು ಈ 
ರೋಗದ ಮೊದಲನೆ ಚಿಹ್ನೆ. . ಅಂತಹ ಗಿಡಗಳು ಗಿಡ್ಡವಾಗಿರುವುದಲ್ಲದೆ ಎಲೆಗಳಲ್ಲಿ 
ಅಲಲ್ಲಿ ಹರಿತ್ತು' ಇದ್ದು ಮೊಸಾಯಿಕ್‌ ಚಿಹ್ನೆಗಳಾಗಿ. ಪರಿವರ್ತನೆಯಾಗುತ್ತದೆ. 

ಂತರ ಗಿಡಗಳು ಬೆಳ್ಳಗಾಗಿ ನಿತ್ರಾಣಗೊಳ್ಳುವುವು. ಅಂತಹ ಗಿಡಗಳಲ್ಲಿ ತೆನೆಗಳು 





| ಸ $ ¥ ಕ ke ke | 
ೆ ಇ ಥ್ರ 1A 


ಚಿತ್ರ 28: ರಾಗಿ ಬೆಳೆಗೆ ಬರುವ ನಂಜುರೋಗದ ಮೊಸಾಯಿಕ್‌ ಚಿಹ್ನೆ 
ಉತ್ಪೆತ್ತಿಯಾದರೂ ಕಾಳುಗಳು ಇರುವುದಿಲ್ಲ. ರೋಗದ ಸೋಂಕು ರೋಗ ತಗುಲಿದ 
ಗಿಡಗಳಿಂದ ಬೇರೆ ಗಿಡಗಳಿಗೆ ಮತ್ತು ಇತರ ಪ್ರದೇಶಗಳಿಗೆ, ಬೆಳೆಗೆ ಬೀಳುವ ಕೀಟಗಳಾದ 
ಹೇನು ಮತ್ತು ಜಿಗಿಕೀಟ (ನಿಪೊಟೆಟಿಕ್ಸ್‌ ಪ್ರಭೇದ)ಗಳಿಂದ ಪ್ರಸಾರವಾಗುತ್ತವೆ. 


42 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 





ಚತ್ರ 284: ರಾಗಿ ಬೆಳೆಗೆ ಬರುವ ನಂಜುರೋಗದ ಮೊಸಾಯಿಕ್‌ ಚಿಹ್ನೆ 


1. ರೋಗ ತಗಂಲಿದ ಗಿಡಗಳನ್ನು ಕಿತ್ತು ನಾಶಮಾಡಬೇಕು. . 


2. ಕೀಟನಾಶಕಗಳಾದ ಮ್ಯಾಲಥಿಯಾನ್‌ 36 ವಿಂಲಿ ಅಥವಾ ಕಾರ್ಬರಿಲ್‌ 


72 ಗ್ರಾಮ್‌ 18 'ಲೀಟರ್‌ ನೀರಿನಲ್ಲಿ ಬೆರೆಸಿ, ಸಿಂಪಡಿಸಿ, ಕೀಟ 
ಗಳನ್ನು ನಾಶಮಾಡಬೇಕು. 


"ರಿಗ 
೮೫೦% 7೦೪೦೦೩ ದನಿ 91 ಉಣ 


ಆರಂ ೧೭೦೬ ಇಂ ರಂ ಹಿಗ್ಗಿ ಲಲ (pop supe ಬಿ 
'ಉಣ೮ಂಯ೧ಳ ಇ ಒಡಿ op `ದ 
(ಆದಿಂ ಹಲುಲ ಯಂಗ ೦0೪ 8] Kp ಅಹಿ ಲ್ಲಾಲಉಭಕ3್ಕು 00ರ pop (1) 
೧೫೦೪೧ ಐಲೀಣಗಿಯ. 7; 
' 
` ಜಲ್ರಜಂಕ ೪೦೧೦೪ ದಜ, 81 ಉಣ | 
ಆಜ್‌೬ಿಬ ೧೧೦೧ ಇಂ ರಂ ೧% ಬಲಗ (Saurree 
"weer Hoe ಗು se 0) €1 ಬಣ ಸುಂ) 
ಆದಿಂ ಮನೀಲಲಲಲ್ಲ ಗುಧ 6% 91 ಖ್‌ ಅಹಿ ಮೀಯಲಲ್ಗ ಹಿೀಲಲಣ'ಂ ' 


‘(open pp 
೧೧೦೦4 EU 0177 ಗಜ Ras 


-೮ ೪085) ಭಂ Ven eR ೫೮೫೧ ಆಲದಿಎ ನಲುಗಿ 
೧೦7೦೪ ಎಂಗ ೮5 aE I ೬೩/182೮ Loge 70000೫ woes nomen "| 
ಜೀಯಿಲ. 00809865” ಔಣ ಬಲು೧ಗಬೂ್ಗಂದಂಊ ಣಆ 





80೧೬ Aus’ ಬೀಜಂ ಐಂತಿಟ900ನೀ೫ಂ 'ಬಫಿಟುಉ ಊಂ 


ೀಗಗಳು ಹುಗೂ ಅವುಗಳ ಹತೋಟಿ 


[aN 


ಧಾನ್ಯದ ಬೆಳೆಗಳಿಗೆ ಬೀಳುವ ರೆ. 


44 


Ks Pu 


ಜಲಂ ೪೦೮೧೧7 'ಹಡ್ಯಂಗಿಸದೆ 81 ಜಣ 
ಬಜ ೧೧೦೬ ೧೧೧ ಧನರಾಜ ಲಲ 
ಸುರ ಂಧe eek set 09 
ಆಧಿ ಬಲಯಲ NES 6] 


`ಆ 
ಇಲ್ಲಬಂಣ ಇಂ ನಾನ್ಯಂ 81 "ಉಣ 
ಟಬ್‌ ೧೩೦೫ ಇಂ೧ ಔಣ "೧% ಲಲ 
ಸ evs ಣಿ ಗ 
ಉಜಕಾಲು'೧ಂಂ04 eR ಖು 0% 
ಆದಿನ ಬರಲಿ ಮಂಗ $1 


"ರಿಗ 
ಜಲಂ ಕರೀಂ 'ಓನ್ಯ೦ಣು9 61 ಉಣ 
ಆಲ ೧೩೦೧ ಇಂಣ ಡೆಣಂಲ '% ೧ಲಲಆಧ 
"ener Hope sek ಡು 09 
ನಿದಿ ಬಲು ಒಂ 81 


ದಲ 
ek ಅಜ ಲ್ಲ ons ಆಟ (7) 


ಧವರಂದಿ 
Ae ಒಂಬಿಎ ಬಲಾ ecg cae ge (1) 


ಧಿಬಂಲಜ ಜೀಜಿ 1) 


; (೧೩೦೫ ಹಿರೀ 5-60) 
ಖಭನ ಉಜುಣ ಹೀಲಲುಉಳ ep wan (ಐ) 


ಉಳಿದ ರಕ್ಷಣಾ ಕ್ರಮಗಳು 


1. ಬಿತ್ತನೆ ಬೀಜಗಳನ್ನು ರೋಗರಹಿತ ಪ್ರದೇಶದಿಂದ ಸಂಗ್ರಹಿಸಿ ಬಿತ್ತನೆಗೆ 
ಉಪಯೋಗಿಸಬೇಕು ಅಥವಾ ಶಿಘಾರಸು ಮಾಡಿದ ಬೀಜಗಳನ್ನು 
ಬಿತ್ತನೆಗೆ ಉಪಯೋಗಿಸಬೇಕು. 


2. ಹೊಲದಲ್ಲಿ ರೋಗದಿಂದ ಕೂಡಿದ ಬೆಳೆಯ ಕೂಳೆ, ಆಸರೆ ಸಸ್ಮ 
ಇತ್ಯಾದಿಗಳಿದ್ದರೆ ಅವುಗಳನ್ನು ನಾಶಮಾಡಬೇಕು. 


3. ನಂಜಂರೋಗದ ಬಾಧೆಯಿದ್ದಲ್ಲಿ ಗಿಡಗಳನ್ನು ಕಿತ್ತುನಾಶಮಾಡಬೇಕು 
ಮತ್ತು ಹಿಂದೆ ಹೇಳಿದ ಕೀಟನಾಶಕಗಳನ್ನು ಉಪಯೋಗಿಸಬೇಕು. 


೫ ಅಧ್ಯಾಯ 3 


ಜೋಳ | 


ಜೋಳ, ಬತ್ತವನ್ನು ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಆಹಾರದ ಎರಡನೆಯ 
ಷುಖ್ಯ ಬೆಳೆ. ಇದನ್ನು ಆಹಾರವಾಗಿಯಲ್ಲದೆ ದನಕರುಗಳಿಗೆ ಮೇವಾಗಿ 
ಉಪಯೋಗಿಸುತ್ತಾರೆ. ಲಕ್ಷಾಂತರ ಎಕರೆಗಳಲ್ಲಿ ಈ ಬೆಳೆಯನ್ನು ಸಾಮಾನ್ಯವಾಗಿ ಖುಷ್ಕಿ 
ಬೆಳೆಯಾಗಿ ಬೆಳೆಯುತ್ತಾರೆ. ಸುಮಾರು 72 ಲಕ್ಷ ಎಕರೆಗಳಲ್ಲಿ ಈ ಬೆಳೆಯು. 
ಬೆಳೆಯುತ್ತಾರೆ, ಇತ್ತೀಚೆಗೆ ಬೇಗ ಕಟಾವಿಗೆ ಬರುವ ಮತ್ತು ಹೆಚ್ಚು ಇಳುವರೆ 
ಕೊಡುವ ಶಕ್ತಿಮಾನ್‌ ತಳಿಗಳು ಹೆಚ್ಚಾಗಿ ಬಳಕೆಯಲ್ಲಿ ಬಂದಿವೆ. 


ಈ ಬೆಳೆಗೆ ಬೀಜ ಮೊಳೆಯುವುದರಿಂದಹಿಡಿದು ತೆನೆಬಲಿತು ಕೊಯ್ಲು 
ಆಗಂವವರೆಗೂ ಹಲವು ಬಗೆಯ ರೋಗಗಳ ಕಾಟವಿದೆ. ಕೆಲವು ರೋಗಗಳಂಶೂ 
ಬೆಳೆಯನ್ನು ಪೂರ್ಶಿನಾಶ ಮಾಡಿರುವ ನಿದರ್ಶನಗಳಿವೆ. ಭಾರತದಲ್ಲಿ ಸುಮಾರು 
ಈ ಬೆಳೆಯ ಮೇಲೆ 80 ರೋಗಗಳನ್ನು ಗುರುತಿಸಿ ಅವುಗಳಲ್ಲಿ ಮುಖ್ಯವಾಗಿ 10 
ರೋಗಗಳು ಬೆಳೆಗೆ ಬಂದು ಹೆಚ್ಚಿನ ಹಾನಿಯನ್ನುಂಟುಮಾಡುತ್ತವೆ, ಅವುಗಳಲ್ಲಿ 
ಕೆಲವೇ ಮಂಖ್ಯವಾದವುಗಳನ್ನು ಇಲ್ಲಿ ತಿಳಿಸಲಾಗಿದೆ. 


1. ಬೂಜು (ತುಪ್ಪಟ, ಕೇದಿಗೆ) ರೋಗ (ಡೌನಿಮಿಲ್‌ ಡ್ಯೂ) 


ಭಾರತದ ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಈ ರೋಗ ಹಾನಿ 
ಯನ್ನುಂಟು ಮಾಡುತ್ತದೆಂದು ಶಿಳಿದುಬಂದಿದೆ. ಇದು ಜೋಳದ ಬೆಳೆಯ ಮೇಲೆ 
ಶೀವ್ರರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ; ರೋಗದ ತೀವ್ರತೆಯು ಬೆಳೆ ಮತ್ತು 
ವಾತಾವರಣಗಳನ್ನು ಆವಲಂಬಿಸಿರುತ್ತದೆ, ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಈ 
ರೋಗದ ಹಾನಿ ಬಹಳ. 


ರೋಗದ ಲಕ್ಷಣಗಳು : ರೋಗದ ಲಕ್ಷಣಗಳನ್ನು ಬೀಜಬಿತ್ರಿದ ಸುಮಾರು 
2 ತಿಂಗಳ ನಂತರ ಕಾಣಬಹುದು. ರೋಗ ತಗುಲಿದ ಗಿಡಗಳ ಎಲೆಗಳ ಕೆಳಭಾಗದಲ್ಲಿ 
ಬಿಳಿ ತುಪ್ಪಟಾಕಾರದ ಶಿಲೀಂಧ್ರವಿದ್ದು ಎಲೆಗಳ : ಮೇಲ್ಭಾಗವು ಹಳದಿ ಬಣ್ಣಕ್ಕೆ 


ಗಳೆ ಪ್ಲ 


ತಿರುಗುವುದು.  ಅನಂತರೆ ಇವುಗಳ ಮೇಲೆ ಕಂದುಪಟ್ಟಿಗಳು ಕಾಣಿಸಿಕೊಳ್ಳುವ. 
ಈ ಎಲೆಗಳು ಕ್ರಮೇಣ ಸೀಳಿದಂತೆ ಚಿಂದಿಚಿಂದಿಯಾಗಿರುವುದನ್ನು ದೂರದಿಂದಲೇ 
ನೋಡಬಹುದು. ಅಂತೆಹ ಗಿಡಗಳಲ್ಲಿ ತೆನೆಗಳು ಬಿಡುವುದಿಲ್ಲ. ಕೆಲವು ಸಾರಿ ಗಿಡಗಳೆ 
ಗಿಣ್ಣುಗಳು ಚಿಕ್ಕದಾಗಿದ್ದು ಎಲೆಗಳೆಲ್ಲ ಒಟ್ಟಿಗೆ ಸೇರಿ ಕೇದಿಗೆ ಆಕಾರದಲ್ಲಿರುತ್ತವೆ. 
ಅಂತಹ ಎಲೆಗಳಲ್ಲಿ ಹಳದಿ ಪಟ್ಟೆಗಳು ಕಾಣಿಸುತ್ತವೆ. ರೋಗದ ಬಾಧೆ ಹೆಚ್ಚಾದಾಗ 
ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. 


ಣ್ಣ ಇರಾ ee 
ಗ Re, ಬ ಮಿ yh ತತ 
* ಗ್ಗ! * Yaa 
“Ke 





ಕ 
ಕೆ 
re 


| 
ಸ 


| 


ಚಿತ್ರ 29; ಜೋಳದ ಬೆಳೆಗೆ ಬರುವ ಬೂಜುರೋಗದ ಎಲೆಗಳು ಚಂದಿಚಿಂದಿಯಾಗಿರುವಿಕೆ . 


ರೋಗಕಾರಕ ಜೀವಿ: ಸ್ಥಿರೋಸ್ಪೋರ ಸೊರ್ಗೈೆ ೧೭೭1.) 
Weston and Uppal 
ವರ್ಗ ; . ಪೈಕೋಮೈಸಿಟೀಸ್‌ 
ಪಂಗಡ ಇ ಫೆರಾನೋಸ್ಪೋರೇಲ್ಸ್‌ 
ಕುಟುಂಬ : ಫೆರಾನೊಸ್ಟೊರೇಸಿ 


[4 


ಶಿಲೀಂಧ್ರದ ಕವಕ ಜಾಲವು ರೋಗ ತಗುಲಿದ ಗಿಡಗಳ ಭಾಗಗಳಲ್ಲಿದ್ದು 
ಅದಕ್ಕೆ ಬೇಕಾಗುವ ಸಸ್ಮ ಪೋಷಕಾಂಶಗಳನ್ನು ಹಾಸ್ಟೋರಿಯಾಗಳಿಂದ ಪಡೆಯುತ್ತದೆ. 


48 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಕವಕ ಜಾಲವು ಅಡ್ಡ ತಡಿಕೆಗಳನ್ನು ಹೊಂದಿರುವುದಿಲ್ಲ ಮತ್ತು ಬೀಜಕಣಗಳನ್ನು 
ಬಿಡುವ ಕಾಲದಲ್ಲಿ ವಾತಾವರಣವು ತೆಂಪಾಗಿದ್ದಾಗ ಕೊನಿಡಿಯೊಫೋರ್‌ಗಳು 
ಪತ್ರರಂಧ್ರದ ಮೂಲಕ ಹೊರಬಂದು ಕೊನಿಡಿಯೊ ಬೀಜಕಣಗಳನ್ನು ಉತ್ಪತ್ತಿ 
ಮಾಡುತ್ತವೆ. ಕೊನಿಡಿಯಾಗಳು ಹೆಚ್ಚು ಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿ ಆಕಾರದಲ್ಲಿ 
ಗುಂಡಾಗಿದ್ದು. 15-304 ವ್ಯಾಸವುಳ್ಳದ್ದಾಗಿ ಬೆಳ್ಳಗಿರುತ್ತವೆ. ಅನಂತರ ರ್ಲೋಗದ 
ಸೋಂಕು ಮುಂದುವರಿದಂತೆ ಚಿಂದಿಚಿಂದಿಯಾದ ಎಲೆಗಳಲ್ಲಿ ಲೈಂಗಿಕ €ಜಕೆಣಗಳಾದ 
ಊಸ್ಟೋರ್‌ಗಳು ಎಲೆಗಳ ನರಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇವುಗಳು ಕಂದು 
ಬಣ್ಣದಿಂದ ಕೂಡಿದ್ದು ಗುಂಡಾಗಿದ್ದು ಹೊರಮೈ ದಪ್ಪನಾಗಿದ್ದು ಸುಮಾರು 
25-434 ವ್ಯಾಸವುಳ್ಳದ್ದಾಗಿರುತ್ತವೆ. ಈ ಬೀಜಕಣಗಳು ಸುಮಾರು 2-3 
ವರ್ಷಗಳ ಕಾಲ ಸುಪ್ತಾವಸ್ಥೆಯಲ್ಲಿರುತ್ತವೆ. ಅನಂತರ ಕೊಳೆಯುತ್ತವೆ. 





ಚಿತ್ರ 30: ಸ್ಮಿರೋಸ್ಟೋರಾ ಸೊರ್ಗೈ-ಕೊನಿಡಿಯೋ ಫೋರ್‌ ಮತ್ತು ಕೊನಿಡಿಯಾ ಬೀಜಕಣಗಳು 


ರೋಗಚಕ್ರೆ : ಇದರ ಮೂಲ ಸೋಂಕು ಮಣ್ಣಿನಲ್ಲಿ ಮತ್ತು ರೋಗ 
ತೆಗುಲಿದ ಗಿಡಗಳ ಭಾಗಗಳಲ್ಲಿ ಹಾಗೂ ಬೀಜಗಳಲ್ಲಿ ಇರುವ ಊಸ್ಟೋರ್‌ಗಳಿಂದ 
ಬೆಳೆಗೆ ಬರುತ್ತದೆ. ಅನಂತರ ರೋಗದ ಸೋಂಕು ಗಿಡದಿಂದ ಗಿಡಕ್ಕೆ ಮತ್ತು 
ಪ್ರದೇಶದಿಂದ ಪ್ರದೇಶಕ್ಕೆ ಗಾಳಿಯಲ್ಲಿ ಚಲಿಸುವ ಕೊನಿಡಿಯಾಗಳಿಂದ ಹರಡುತ್ತದೆ. 
ರೋಗದ ಬೆಳವಣಿಗೆ ಮತ್ತು ಹರಡುವಿಕೆಯೂ ಹಿತಕರವಾದ ವಾತಾವರಣವನ್ನು 
ಅವಲಂಬಿಸಿರುತ್ತದೆ. ಕೆಲವು ವೇಳೆ ರೋಗದ ಸೋಂಕು ಕೆಲವು ಆಸರೆ ಸಸ್ಮಗಳಿಂದಲೂ 
ಬರುವುದುಂಟು. 


ಜೋಳ 49 












ಹರಡುವಿಕೆ 
ಕೊನಿಡಿಯಾಗಳಿಂದ 






ಜ್‌ ಮತ್ತು ಊಸ್ಬೋರ್‌ಗಳು 
ಲು 
“ೇನಳಿರುವ ಯರ 
ಚಿತ್ರ 31: ಜೋಳದ ಬೆಳೆಗೆ ಬರುವ ಬೂಜು ರೋಗಚಕ್ಟ 
ಹತೋಟಿ 


1. ಶಿಫಾರಸು ಮಾಡಿದ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು 
ಅಥವಾ ಬಿತ್ತನೆ ಬೀಜಗಳನ್ನು ರೋಗರಹಿತ ಪ್ರದೇಶಗಳಲ್ಲಿ ಸಂಗ್ರಹಿಸಿ 
ಬಿತ್ತನೆ ಮಾಡಬೇಕು. 


2. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು, 


ಬೀಜೋಪಚಾರ ; 1 ಕೆ.ಜಿ. ಬೀಜಕ್ಕೆ 2 ಗ್ರಾಮ್‌ ಪಾದರಸ ಸಂಯುಕ್ತ 
ಶಿಲೀಂಧ್ರನಾಶಕಗಳಾದ ಸೆರಸಾನ್‌ ಅಥವಾ ಅಗ್ರಸಾನ್‌ ಲೇಪಿಸಬೇಕು, 


3, ಬೆಳೆ ಬೆಳೆಯುವ ಪ್ರದೇಶಗಳಲ್ಲಿ ರೋಗದಿಂದ ಕೂಡಿದ ಗಿಡಗಳು ಕಂಡಂ 
ಬಂದರೆ ಅವುಗಳನ್ನು ಕಿತ್ತು ನಾಶಮಾಡಬೇಕು. 


4, ಶಿಲೀಂಧ್ರನಾಶಕ ಸಿಂಪರಣೆ ಮಾಡಬೇಕು. 


ಶಿಲೀಂಧ ನಾಶಕ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ : ಹೊಲದಲ್ಲಿ 
ರೋಗ ಕುಡುಬಂದಾಗ 40 ಗ್ರಾಮ್‌ ಜೈನೆಬ್‌ ಶಿಲೀಂಧ್ರನಾಶಕವನ್ನು 18 ಲೀಟರ್‌ 
ನೀರಿನಲ್ಲಿ ಬೆರೆಸಿ 15-20 ದಿನಗಳಿಗೊಂದಾವರ್ತಿ ಸಿಂಪರಿಸಬೇಕು. 


50 ಧಾನ್ಯದ ಬೆಳೆಗೆಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 
2; ತುಕ್ಕು (ಅರಿಸಿನ ರೋಗ) (ರಸ್ಸ್‌) 


ಈ ರೋಗವು ಸಹ ಜೋಳದ ಬೆಳೆಯ ಮುಖ್ಯವಾದ ರೋಗ. ಇದು ಕೂಡ 
ಭಾರತದ ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳಿಂದಲೂ ಕಂಡುಬರುತ್ತದೆ. 
ರೋಗದ ಸೋಂಕು ಬೆಳೆ ಸಣ್ಣದಾಗಿದ್ದಾಗ ಬಂದರೆ ಬೆಳೆಗೆ ಹಾನಿ ಹೆಚ್ಚು. 


ಕ್ಲ 


ರೋಗದ ಲಕ್ಷಣಗಳು: ಈ ರೋಗದಿಂದ ಉಂಟಾಗುವ ಲಕ್ಷಣಗಳನ್ನು ಬೆಳೆಗೆ 
2 ತಿಂಗಳಾದ ಮೇಲೆ ನೋಡಬಹುದು. ಚಿಹ್ನೆಗಳು ಮೊದಲಿಗೆ ಗಿಡದ ಕೆಳಭಾಗ 
ದಲ್ಲಿರುವ ಎಲೆಗಳಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಕಾಣಿಸಿಕೊಳ್ಳುತ್ತವೆ. ಈ ತುಕ್ಕು 
ಚುಕ್ಕೆಗಳನ್ನು ಎಲೆಯ ತಳಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು, ಇವುಗಳು ಕುದು 





ಚಿತ್ರ 32: ಜೋಳದ ಬೆಳಗ ಬರುವ ತುಕ್ಕು ರೋಗದ ಚಿಹ್ನೆ, 

ಎಲೆಗಳ ಮೇಲೆ ಕಂಡುಬರುವ ಕಂದುಬಣ್ಣದ ತುಕ್ಕು ಚುಕ್ಕೆಗಳು 
ಬಣ್ಣದಿಂದ ಕೂಡಿದ್ದು ಅಂಡಾಕಾರವಾಗಿರುತ್ತವೆ. ಎಲೆಯ ಮೇಲ್ಭಾಗವು 
ಹೊಳೆಯುವ ಕೆಂಪು ಅಥವಾ ಹಳದಿ ಚುಕ್ಕೆಗಳಿಂದ ಕೂಡಿರುತ್ತದೆ. ಅನಂತರ 
ರೋಗದ ಸೋಂಕು ಇತರ ಎಲೆಗಳಿಗೂ ಹರಡುತ್ತದೆ. ರೋಗಪೀಡಿತ ಗಿಡಗಳ 
ಎಲೆಗಳು ಕ್ರಮೇಣ ಒಣಗುತ್ತವೆ. ' 


ಜೋಳ 5( 


ಕೋಗಕಾರಕ ಜೀವಿ: ಪಕ್ಷೀನಿಯಾ ಪರ್‌ಪ್ಯರಿಯಾ Ck. 
ವರ್ಗ : ಬೆಸಿಡಿಯೋ ಮೈಸಿಟೀಸ್‌ 
ಪಂಗಡ :  ಯುದರಿಡಿನೇಲ್ಸ್‌ 
ಕುಟುಂಬ : ಪಕ್ಷೀನಿಯೇಸಿ 


ಶಿಲೀಂಥೃವು ಎರಡು ಬೇರೆ ಬೇರೆ ಬೆಳೆಗಳ ಮೇಲೆ ತನ್ನ ಜೀವನ 
ಚಕ್ರವನ್ನು ಪೂರ್ತಿಗೊಳಿಸುತ್ತದೆ. ಶಿಲೀಂಧ್ರವು ನಾಲ್ಕು ರೀತಿಯ ಬೀಜ 
ಕಣಗಳನ್ನು ಉತ್ಪತ್ತಿಮಾಡುತ್ತದೆ. ಇವುಗಳು ಕ್ರಮವಾಗಿ  ಯುರಿಡಿಯೋ 
ಸ್ಟೋರ್ಸ್‌ ಎಂಬ ಬೀಜಕಣಗಳು ಯುರಿಡಿಯಾದಿಂದಲೂ ಮತ್ತು ಟೀಲಿಯೋ 
ಸ್ಸೋರ್ಸ್‌ ಎಂಬ ಬೀಜಕಣಗಳು ಟೀಲಿಯಾಗಳಿಂದಲೂ ಜೋಳದ ಮೇಲೆ ಉತ್ಪಪ್ಪಿ 





ಚಿತ್ರ 33: ಪಕ್ಷೀನಿಯಾ ಪರ್‌ಫ್ಕೂರಿಯಾ ಯೂರಿಡಿಯಾ ಮತ್ತು ಟಿಲಿಯೋ ಬೀಜಕಣಗಳು 
ಯಾಗುತ್ತವೆ ಮತ್ತು ಪಿಕ್ನಿಯೊಸ್ಟೋರ್ಸ್‌ ಎಂಬ ಬೀಜ ಕಣಗಳು ಪಿಕ್ನೀಯಾ 
ಗಳಿಂದಲೂ ಮತ್ತು ಈಷಿಯಾಸ್ಪೋರ್ಸ್‌ ಎಂಬ ಬೀಜಕಣಗಳು ಈಷಿಯಾಗಳಿಂದಲೂ 
ಆಕ್ಸಾಲಿಸ್‌ ಗಿಡದ ಮೇಲೆ ಉತ್ಪತ್ತಿಯಾಗುತ್ತವೆ. ರೋಗದ ಹಾನಿಯು ಜೋಳದ 
ಮೇಲೆ ಉತ್ಪತ್ತಿಯಾಗುವ ಯುರಿಡಿಯೊ ಮತ್ತು ಟೀಲಿಯೋ ಬೀಜಕಣಗಳಿಂದ 


52 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಉಂಟಾಗುತ್ತದೆ. ಯುರಿಡಿಯೋ ಬೀಜಕಣಗಳು ಶಿಲೀಂದ್ರದ ಜೀವನಚಕ್ರದಲ್ಲಿ 
ಆಗಾಗ್ಗೆ ಉಸ್ಪಿತ್ತಿಯಾಗಿ ಸೋಂಕನ್ನು ಹರಡುವುದಕ್ಕೆ ಸಹಕಾರಿಯಾಗುತ್ತವೆ. 


ರೋಗಚಕ್ರೆ : ಶಿಲೀಂಧ್ರವು ನಾಲ್ಕು ವಿವಿಧ ಬೀಜಕಣಗಳನ್ನು ಹೊಂದಿದ್ದು 
ಇದರ ಜೀವನ ಚಕ್ರ ದೊಡ್ಡದಾಗಿರುತ್ತದೆ. ರೋಗದ ಮೂಲಸೋಂಕು ಪರ್ಮಾಯ 
ಗಿಡವಾದ ಆಕ್ಸಾಲಿಸ್‌ನಿಂದಲೂ ಮತ್ತು ರೋಗದಿಂದ ಕೂಡಿದ ಗಿಡಗಳ 
ಭಾಗಗಳಾದ ಎಲೆ, ಕೊಳೆ ಇತ್ಯಾದಿಗಳಿದಲೂ ಬರುಸ್ತದೆ. ಅನಂತರ ಗಾಳಿಯಲ್ಲಿ 
ಚಲಿಸುವ ಯೂರಿಡಿಯಾ ಬೀಜ ಕಣಗಳು ಎಲೆಯಿಂದ ಎಲೆಗೆ, ಗಿಡದಿಂದ ಗಿಡಕ್ಕೆ 
ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ರೋಗವನ್ನು ಹರಡುತ್ತವೆ. 


| 
\ 
\ 


ಇ 
ಎಲೆಗಳ ಮೇಲೆ 


ಏಟಿಗಳ ಮೇಲೆ 
ಕಪ್ಪು ಗುಳ್ಳೆ ಗಳು 


ಕಂದು ಗುಳ್ಳಿ ಗೆಳು 





ಚಿತ್ತ 34 ; ಜೋಳದ ಬೆಳೆಗೆ ಬರುವ ತುಕ್ಕು ರೋಗಚಕ್ರ 


ಹತೋಟಿ 


ಬೆಳೆಯ ಮೇಲೆ ರೋಗದ ಚಿಹ್ನೆಯನ್ನು ಗುರುತಿಸಿದ ಮೇಲೆ 40 ಗ್ರಾಮ್‌ 
ಜೈನೆಬ್‌ ಅಥವಾ ಮೆಸೆಜ್‌ ಶಿಲೀಂಧ್ರನಾಶಕವನ್ನು 18 ಲೀಟರ್‌ ನೀರಿನಲ್ಲಿ ಬೆರೆಸಿ 
15.20 ದಿನಗಳಿಗೊಂದಾವರ್ತಿ ಸಿಂಪಡಿಸಬೇಕು. 


3, ಕಾಡಿಗೆ ರೋಗಿ (ಸ್ಮಟ್‌) 


(ಅ) ಕಾಳಿನ ಕಾಡಿಗೆ ರೋಗ (ಗ್ರೇನ್‌ ಸ್ಮಟ್‌): ಜೋಳಕ್ಕೆ ಬರುವ 
ಕಾಡಿಗೆ ರೋಗಗಳಲ್ಲಿ ಈ ರೋಗವು ಬೆಳೆಗೆ ಹೆಚ್ಚನ ಹಾನಿಯನ್ನುಂಟುಮಾಡುತ್ತದೆ. 


ಜೋಳ 63 


ಭಾರತದಲ್ಲಿ ಈ ರೋಗವು ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳ ೂ ಇದ್ದು ತರಿ 
ಮ್ತು ಖುಷ್ಕಿ ಭೂಮಿಯಲ್ಲಿ ಬೆಳೆಯುವ ಬೆಳೆಯ ಮೇಲೂ ಕಂಡುಬಂದಿದೆ. ಬೆಳೆಗೆ 
ಈ ರೋಗವು ಸುಮಾರು ಶೇಕಡ 25ರಷ್ಟು ನಷ್ಟವನ್ನುಂಟುಮಾಡುತ್ತದೆ. 


ರೋಗದ ಲಕ್ಷಣಗಳು: ರೋಗದ ಚಿಪ್ನೆಗಳನ್ನು ಬೆಳೆಯು ಶೆನೆಬಿಟ್ಟ ಮೇಲೆ 
ಮಾತ್ರ ಕಾಣಬಹುದು. ರೋಗ ತಗುಲಿದ ತೆನೆಯಲ್ಲಿ ಬಹುಸಂಖ್ಯೆಯ ಕಾಳುಗಳು 
ಶಿಲೀಂಧ್ರದ ಬೀಜಕಣಗಳು ತುಂಬಿದ ಕೋಶಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ನೈಜ 
ರೀತಿಯ ಕಾಳಿಗೆ ಬದಲು ಅಂಡಾಕಾರದ ಅಥವಾ ಹುರುಳಿಯಾಕಾರದ ಬೂದು 
ಬಣ್ಣದ ಬೀಜಕಣಗಳನ್ನು ತುಂಬಿದ ಚೀಲಗಳು ಉತ್ಪತ್ತಿಯಾಗುತ್ತವೆ. ಈ ಚೀಲಗಳು 
ಕೊಳವೆಯಾಕಾರವಿದ್ದು 5-15 ಮಿ.ಮೀ. ಉದ್ದವಿದ್ದು ಮತ್ತು ಅಗಲದಲ್ಲಿ 3-15 
ಮಿ.ಮೀ. ಇರುತ್ತವೆ. 





ಚಿತ್ರ 35; ಜೋಳದ ಬೆಳೆಗೆ ಬರುವ ಕಾಳಿನ ಕಾಡಿಗೆ ರೋಗದ ಚಿಹ್ನೆ 


ರೋಗಕಾರಳ ಜೀವಿ; ಸ್ಪೆಸಿಲೋತೀಕ ಸೋರ್ಗೈ (Link) Clint. 
ವರ್ಗ : ಬೆಸಿಡಿಯೋಮೈಹಿಟೀಸ್‌ 
ಪುಗಡ : ಯೂಸ್ಟಿಲ್ಯಾಜಿನೇಲ್ಸ್‌ 
ಕುಟುಂಬ ; ಯೂಸ್ಟಿಲ್ಯಾಜಿನೇಸಿ 


ಶಿಲೀಂದ್ರವು ಕಂದುಬಣ್ಣದ ಬೀಜಕಣಗಳಿಂದ ಟೀಲಿಯೋ ಬೀಜಕಣಗಳನ್ನು 
ಕೊಳವೆಯಾಕಾರದ ಚೀಲದಲ್ಲಿ ಉತ್ಪತ್ತಿಮಾಡುತ್ತದೆ. ಈ ಬೀಜಕಣಗಳು ಬಿಡಿ 
ಬಿಡಿಯಾಗಿದ್ದು ಒಂದೇ ಕೋಶದಿಂದ ಕೂಡಿರುತ್ತವೆ. ಇವುಗಳ ವ್ಯಾಸ 5-94, 


54 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಇವು ನೀರಿನಲ್ಲಿ ಮೊಳಕೆಯೊಡೆದು ಶಿಲೀಂಧ್ರದ ಸೋಂಕನ್ನು ಉತ್ಪತ್ತಿಮಾಡುವ 
ಸ್ಟೊರಿಡಿಯಾ ಅಥವಾ ಕವಕ ಜಾಲವನ್ನು ಉತ್ಪತ್ತಿಮಾಡುತ್ತವೆ. 


ರೋಗಚಕ್ರ : ಕಾಳುಗಳನ್ನು ಒಕ್ಕಣೆ ಮಾಡುವ ಸಮಯದಲ್ಲಿ ಬೀಜಕಣ 
ಗಳನ್ನು Me ಚೀಲಗಳು ಒಡೆದ ನಂತರ ಬೀಜದ ಹೊರಮೈ ನಲ್ಲಿ ಅಂಟಿಕೊಂಡಿಡುವ 
ಬೀಜಕಣಗಳಿಂದ ರೋಗ ಹರಡಲು ಅನುಕೂಲವಾಗುತ್ತವೆ. ಅಂತಹ ಬೀಜಗಳನ್ನು 
ಬಿತ್ತನೆಗೆ ಉಪಯೋಗಿಸಿದಾಗ ಬೀಜ ಮೊಳೆಯುವ ಸಮಯದಲ್ಲಿ ರೋಗದ ಸೋಂಕು 
ತಗಲುತ್ತದೆ. ಶಿಲೀಂಧ್ರವು ಸೋಂಕು ತಗುಲಿದ ಗಿಡದೊಂದಿಗೆ ಬೆಳೆಯುವುದಾದರೂ 
ರೋಗದ ಚಿಹ್ನೆಗಳು ತೆನೆಹೊರಡುವಾಗಲೇ ಕಾಣಿಸಿಕೊಳ್ಳುತ್ತವೆ. ಶಿಲೀಂಧ್ರಭ 
ಬೀಜಕಣಗಳು ಸಾ 10 ವರ್ಷಗಳ ಕಾಲ ಬೀಜಗಳಲ್ಲಿ ಜೀವಿಸಬಲ್ಲವು. 





ಸಸಂ ತರವಾಗುವುಡು 


ಸೋಂಕು 
ಸಸಿಯಲ್ಲಿ 


ಚಿತ್ರ 36: ಜೋಳದ ಬೆಳೆಗೆ ಬರುವ ಕಾಳಿನ ಕಾಡಿಗೆ ರೋಗಚಕ್ರ 


ಹತೋಟಿ 


]. ಹೊಲದಲ್ಲಿ ರೋಗ ತಗುಲಿದ ತೆನೆಗಳನ್ನು ಪತ್ತೆ ಹಚ್ಚೆ ಅವುಗಳನ್ನು 
ಸಂಪೂರ್ಣ ನಾಶ ಮಾಡಬೇಕು. 


೩, ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು, 
ಬೀಜೋಪಚಾರ: ಬೀಜಗಳನ್ನು ಬಿತ್ತುವುದಕ್ಕೆ ಮುಂಚೆ ಪಾದರಸ ಶಿಲೀಂಧ್ರ 


ನಾಶಕಗಳಾದ ಸೆರಸಾನ್‌ ಆಥವಾ ಅಗ್ರಸಾನ್‌ ಅಥವಾ ನುಣುಪಾದ ಗಂಧಕದ ಪುಡಿ 
2 ಗ್ರಾಮ್‌ ಅನ್ನು 1 ಕೆ.ಜಿ, ಬೀಜಕ್ಕೆ ಬೆರೆಸಬೇಕು. 


ಜೋಳ 56 


(ಆ) ವಿರಳ ಕಾಡಿಗೆ ರೋಗ (ಲೂಸ್‌ ಸ್ಮಟ್‌): ಈ ರೋಗವು ಜೋಳ 
ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಹಾಗೂ ಭಾರತದಲ್ಲಿಯೂ ಸಹ ಕಂಡು 
ಬಂದಿದೆ. ಈ ರೋಗದಿಂದ ಆಗುವ ಹಾನಿ ಕಾಳಿನ ಕಾಡಿಗೆ ರೋಗಕ್ಕಿಂತ ಕಡಮೆ. 


ರೋಗದ ಲಕ್ಷಣಗಳು: ಕಾಳಿನ ಕಾಡಿಗೆ ರೋಗಕ್ಕಿಂತ ಭಿನ್ನವಾಗಿದ್ದು ಇದು 
ಪೈರಿನ ಬೆಳವಣಿಗೆ ಮತ್ತು ಇಳುವರಿಗೆ ಧಕ್ಕೆ ಉಂಟುಮಾಡುತ್ತ ದೆ. ರೋಗ "ಹತ್ತಿದ 
ಗಿಡಗಳು ಗಿಡ್ಡ ಆಗಿರುವುದಲ್ಲದೆ ಕಾಂಡದ ಭಾಗವು ತೆಳುವಾಗುವುದು ಮತ್ತು ಬೇರು 
ಗಳು ಕಡಮೆ ಸಂಖ್ಯೆಯಲ್ಲಿರುತ್ತವೆ. ರೋಗದ ಗಿಡಗಳಲ್ಲಿ ತೆನೆಗಳು ಬಹಳ 
ಬೇಗ ಹೊರಬರುವುವು ; ಅಲ್ಲದೆ, ಕಾಳುಗಳು ವಿರಳವಾಗಿದ್ದು ಒಟ್ಟು ಎಲೆಗಳು 
ಅತಿವೃದ್ಧಿಗೊಳ್ಳುವುವು. . ತೆನೆಯ ಎಲ್ಲ ಹೂಗೊನೆಗಳಿಗೆ ಸೋಂಕು ತಗುಲಿ 
ಕಾಳುಗಳ ಬದಲು ಬೀಜಕಣ ಕೋಶಗಳು ಉತ್ಪತ್ತಿಯಾಗುತ್ತವೆ. 


ರೋಗಕಾಕ ಜೀವಿ; ಸ್ಪೆಸಿಲೋತೀಕ ಕ್ರುಯಂಟ (Kuhn) Potter. 
ವರ್ಗ : ಬೆಸಿಡಿಯೋಮೈ ಸಿಟೀಸ್‌ 
ಪಂಗಡ : ಯೂಸ್ಸಿಲ್ಮಾಜಿಸೇಲ್‌ 
ಕುಟುಂಬ ; ಯೂಸ್ಟಿಲ್ಯಾಜಿನೇಸಿ 


ಶಿಲೀಂಧ್ರದ ಬೀಜಕಣಗಳಾದ ಟೀಲಿಯೋ ಬೀಜಕಣಗಳು ಕಂದುಬಣ್ಣದಿಂದ 
ಕೂಡಿದ್ದು ಅವುಗಳ ಹೊರಮೈ ಒರಟಾಗಿದ್ದು ಬಿಡಿಬಿಡಿಯಾಗಿ ಒಂದೇ ಕೋಶದಿಂದ 
ಕೂಡಿರುತ್ತದೆ. ಇವುಗಳ ವ್ಯಾಸ ೨-104. ಬೀಜಕಣಕೋಶಗಳಿಗೆ ಬೇಗ ಬಿರುಕು 
ಬಿಡುವಂತಹ ತೆಳು ಹೊರಸೊರೆಯುಂಟು. ಬೀಜಕಣಗಳು ನೀರಿನಲ್ಲಿ ಮೊಳಕೆ 





ಸಸ್ಯಂತರವಾಗುವುದು [ಕ್ಕ ಣೆಕಾಲದಲ್ಲಿ 


ತೆನೆಯಲ್ಲಿ ಕಾಡಿಗೆ 


ಸಸಿಯಲಿ 
ನಲಸ ಸಸಿಯ ಕೋಶಗಳುಳ್ಳೆ 


ಚಿತ್ರ 37: ಜೋಳದ ಬೆಳೆಗೆ ಬರುವ ವಿರಳ ಕಾಡಿಗೆ ರೋಗಚಕ, 


56 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಯೊಡೆದು ಸೋಂಕನ್ನು ತರುವ ಸ್ಟೊರಿಡಿಯಾ ಅಥವಾ ಕವಕ ಜಾಲವನ್ನು ಉತ್ಪತ್ತಿ 
ಮಾಡುತ್ತವೆ. 


ರೋಗಚಕ್ರ : ಈ ರೋಗವು ಸಹ ಕಾಳಿನ ಕಾಡಿಗೆ ರೋಗದಂತೆ ಶಿಲೀಂಧ್ರದ 
ಬೀಜಕಣಗಳು ಬೀಜದ ದ್ವಾರದ ಮೂಲಕ ಪ್ರವೇಶಮಾಡಿ ಅನಂತರ ಸೋಂಕು 
ಗಿಡದ ಅಂಗಾಂಶಗಳಲ್ಲಿ ಜೀವಂತವಾಗಿರುತ್ತದೆ. ಕೆಲವೊಂದು ಸಾರಿ ಮಣ್ಣಿನಲ್ಲಿರುವ 
ಬೀಜಕಣಗಳು ಸೋಂಕನ್ನು ಹರಡಲು ಸಹಾಯವಾಗುತ್ತವೆ. ಭೂಮಿಯ ಉಷ್ಣ್ವಾಂಶ್ಮ 
30೮ ಇದ್ದಾಗ ರೋಗದ ಸೋಂಕು ಹೆಚ್ಚಾಗುತ್ತದೆ. ಇದರ ಸೋಂಕನ್ನು ಕೂಳೆ 
ಬೆಳೆಯ ಮೇಲೆ ಹೆಚ್ಚಾಗಿ ನೋಡಬಹುದು. 


ಹತೋಟಿ 
1. ಹೊಲದಲ್ಲಿ ರೋಗ ತಗುಲಿದ ತೆನೆಗಳನ್ನು ಗಂರ್ತಿಸಿ ನಾಶಮಾಡಬೇಕು, 
2, ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ : ಬೀಜಗಳನ್ನು ಬಿತ್ತುವ ಮುಂಚೆ ಪಾದರಸ ಸಂಯುಕ್ತ 
ಶಿಲೀಂಧ್ರನಾಶಕಗಳಾದ 2 ಗ್ರಾಮ್‌ ಸೆರಸಾನ್‌ ಅಥವಾ ಅಗ್ರಸಾನ್‌ ಅಥವಾ ನುಣು 
ಪಾದ ಗಂಧಕದ ಪುಡಿಯನ್ನು 1 ಕೆ.ಜಿ. ಬೀಜಕ್ಕೆ ಲೇಪಿಸಬೇಕು. 


(ಇ) ತೆನೆಯ ಕಾಡಿಗೆರೋಗ (ಹೆಡ್‌ ಸ್ಮಟ್‌) ; ಈ ರೋಗವು ಜೋಳ 
ಬೆಳೆಯುವ ಎಲ್ಲ ದೇಶಗಳಲ್ಲಿ ಅದರಲ್ಲಿಯೂ ಭಾರತದಲ್ಲಿ ಇದರ ಹಾವಳಿ ಜಾಸ್ತಿ. ಈ 
ರೋಗವು ಮುಸುಕಿನ ಜೋಳಕ್ಕೂ ಬರುವುದುಂಟು. ಹೊಲದಲ್ಲಿ ಕೆಲವೇ ಗಿಡಗಳು 
ಮಾತ್ರ ಈ ರೋಗಕ್ಕೆ ತುತ್ತಾಗುತ್ತವೆ. 


ರೋಗದ ಲಕ್ಷಣಗಳು : ಇದರ ಚಿಹ್ನೆಗಳು ತೆನೆಬಂದ ಮೇಲೆ ಕಾಣಿಸಿಕೊಳ್ಳು 
ತ್ತವೆ... ರೋಗಕ್ಕೆ ತುತ್ತಾದ ಗಿಡಗಳಲ್ಲಿ ಪೂರ್ತಿ ತೆನೆಯು ಕಾಡಿಗೆ ತೆನೆಯಾಗಿ 
ಮಾರ್ಪಡುತ್ತದೆ. ಈ ಕಾಡಿಗೆ ತೆನೆಯು ಕೊಳವೆಯಂತಿದ್ದು 3-4 ಅಂಗುಲ ಉದ್ದ 
1-2 ಅಂಗುಲ ಅಗಲವಿರುತ್ತದೆ. ಕಾಡಿಗೆ ತೆನೆಯ ಹೊರಪೊರೆಯು ಒಡೆದು ಎಳೆಎಳೆ 
ಯಾದ ಕಪ್ಪವಿಶ್ರಿತ ಕಾಡಿಗೆ ಬಣ್ಣದ್ದಿರುತ್ತದೆ. ಇವುಗಳಲ್ಲಿ ಬೀಜಕಣಗಳಿರುತ್ತವೆ. 
ಈ ಬೀಜಕಣಗಳು ಗಾಳಿಯಲ್ಲಿ ಕಾಡಿಗೆ ತೆನೆಯಿಂದ ಹೊರದೂಡಲ್ಪಟ್ಟು ಕೊನೆಗೆ 
ಗಿಡದಲ್ಲಿ ಎಳೆಎಳೆಯಿಂದ ಕೂಡಿದ ರೋಗದ ಚಿಹ್ನೆಯನ್ನು ಕಾಣಬಹುದು, 


ಜೋಳ 57 


ರೋಗಕಾರಕ ಜೀವಿ : ಸ್ಪೆಸಿರೋತೀಕ ರೀಲಿಯಾನ (Kuhn) Clint. 
ವರ್ಗ ; ಬೆಸಿಡಿಯೋಮೈಸಿಟೀಸ್‌ 
ಪಂಗಡ :  ಯೂಸ್ಸಿಲ್ಮಾಜಿನೇಲ್ಸ್‌ 
ಕುಟುಂಬ ; ಯೊ.ಸ್ಟಿಲ್ಯಾಜಿನೇಸಿ 






“ಇಬ | 
[a “ಸರಳ ಎತ್ತ. ತೆ 
y 


ಸ! ಸ 

NS } 

Wo, ಸತುತ .[ ಅ 3. 3 
ned iin 2s isd 

ಚಿತ್ರ 38: ಜೋಳದ ಬೆಳೆಗೆ ಬರುವ ತೆನೆಯ ಕಾಡಿಗೆ ರೋಗದ ಚಿಸ್ನೆ (ಪೂರ್ತಿ ತೆನೆ ಕಾಡಿಗೆ 

ಕೋಶವಾಗುವುದು) 


ಶಿಲೀಂಧ್ರದ ಬೀಜಕಣಗಳಾದ ಟೀಲಿಯೋ ಬೀಜಕಣಗಳು ಕಪ್ಪುಮಿಶ್ರಿತ ಕೋನಾ 
ಕಾರವಿದ್ದು ವ್ಯಾಸದಲ್ಲಿ 10-16 ಇರುತ್ತವೆ. ಇವುಗಳು ಸಹ ನೀರಿನಲ್ಲಿ ಮೊಳೆತು 
ರೋಗದ ಸೋಂಕನ್ನು ತರುವುದಕ್ಕೆ ಕಾರಣವಾಗುತ್ತವೆ. ಇವು ಸಹ 2 ವರ್ಷಗಳ 
ಕಾಲ ಜೀವಿಸಬಲ್ಲವು, 


58 ಧಾನ್ಮದ ಬಿಳೆಗಳಿಗೆ ಬೀಳುವ ರೋಗಗಳು ಹಾಗೂ ಆವುಗಳೆ ಹತೋಟಿ 


ರೋಗಚಕ್ರ : ಈ ರೋಗವು ಸಹ ಮಣ್ಣು ಮತ್ತು ಬೀಜಗಳಲ್ಲಿರುವ ಬೀಜ 
ಕಣಗಳಿಂದ ಬರುತ್ತದೆ. ಈ ರೋಗವು ಸೋಂಕು ಬೀಜಮೊಳೆಯುವಾಗ ತಗುಲಿ 
ಬೆಳೆಯುವ ಗಿಡಗಳಲ್ಲಿ ಜೀವಿಸುತ್ತದೆ. ಇದರ ಚಿಹ್ನೆಗಳನ್ನು ತೆನೆಬಂದಾಗ ನೋಡ 
ಬಹುದು. ಮಣ್ಣಿನ ಉಷ್ಣಾಂಶ 28° ಲಿ .ಮತ್ತು ತೇವಾಂಶ ಶೇಕಡಾ 15.20 
ರಷ್ಟು ಇದ್ದಾಗ ರೋಗದ ಹಾನಿ ಹೆಚ್ಚು. 





ಚಿತ್ರ 39; ಜೋಳದ ಬೆಳಿಗೆ ಬರುವ ತೆನೆಯ ಕಾಡಿಗೆ ರೋಗಚಕ್ರ 


1. ಹೊಲಗಳಲ್ಲಿ ರೋಗದ ಚಿಹ್ನೆ ಕಂಡುಬಂದಲ್ಲಿ ಅಂತಹ ತೆನೆಗಳನ್ನು ಕಿತ್ತು 
ನಾಶಮಾಡಬೇಕು. 


2, ಬಿತ್ತನೆ ಬೀಜವನ್ನು ಉಪಚರಿಸಬೇಕು. 


ಬೀಜೋಪಚಾರ : ಬೀಜಗಳನ್ನು ಬಿತ್ತುವುದಕ್ಕೆ ಮುಂಚೆ. ಪಾದರಸ 
ಸಂಯುಕ್ತ ಶಿಲೀಂಧ್ರನಾಶಕಗಳಾದ, 2 ಗ್ರಾಮ್‌ ಸಿರಸಾನ್‌, ಅಗ್ರಸಾನ್‌ ಅಥವಾ 
` ನುಣುಪಾದ ಗಂಧಕದ ಪೆಡಿಯನ್ನು 1 ಕೆ.ಜೆ. ಬೀಜಗಳಿಗೆ ಬೆರಸಬೇಕು. 


5 (ಈ) ` ಉದ್ದನೆಯ ಕಾಡಿಗ ರೋಗ (ಲಾಂಗ್‌ಸ್ಮಟ್‌) : : ಈ ಕೋಗವು ಸಹ 
ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಕಂಡರಬರುತ್ತೆದೆ. ' ಆದರೆ ಇದರಿಂದ 
ಉಂಟಾಗುವ ಕಾನಿ ಮಾತ್ರ ಬಹಳ ಕಡಮೆ ಪ್ರಮಾಣ ಉಳ್ಳ ಫ್ಯೂ: ಕಾರಣ ಇದು 
ತೆನೆಯಲ್ಲಿ ಕೆಲವೇ ಕಾಳುಗಳಲ್ಲಿ ಕಂಡು ಬರುತ್ತದೆ. 


ಜೋಳ 59 


ರೋಗದ ಲಕ್ಷಣಗಳು: ರೋಗ ತಗುಲಿದ ತೆನೆಯಲ್ಲಿ ಕೊಳವೆಯಾಕಾರದ 
ಕಾಡಿಗೆ ಚೀಲಗಳು ಇರುತ್ತವೆ. ಈ ಚೀಲಗಳು 4 ಸೆಂಟಿಮಾಟರ್‌ ಉದ್ದವಾಗಿದ್ದು 
ಕಾಳಿನ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಕೊಳವೆ ಚೀಲದಲ್ಲಿ ಶಿಲೀಂಧ್ರದ 
ಕವಚ ಗಟ್ಟಿಯಾಗಿದ್ದು ಬೀಜಕಣಗಳು ಹೊರಬರಬೇಕಾದರೆ ಒತ್ತಡ ಬೇಕಾಗುವುದು. 
ಶಿಲೀಂಧ್ರದ ಕವಚವು ಬಿಳಿ ಅಥವಾ ಮಾಸಲು ಹಳದಿ ಬಣ್ಣದಿಂದ ಕೂಡಿರುವುದರಿಂದ 
ಇದನ್ನು ಗುರುತಿಸುವುದು ತುಂಬಾ ಸುಲಭ, 





ಚಿತ್ರ 40: ಜೋಳದ ಬೆಳೆಗೆ ಬರುವ ಉದ್ದನೆಯ. ಕಾಡಿಗೆ ರೋಗದ ಚಿಹ್ನೆ 


ರೋಗಕಾರಕ ಜೀವಿ: ಟಾಲಿಪೊಸ್ಪೋರಿಯಂ ಯರೆನ್‌ಬರ್ಗೈ (Kuhn) Pat. 
ವರ್ಗ ; ಜಿಸಿಡಿಯೊಮ್ಮೆಸಿಟೇಸ್‌ 
ಪಂಗಡ : ಯೂಸ್ಟಿಲ್ಯಾಜಿನೇಲ್ಸ್‌ 
ಕುಟುಂಬ : ಯೂಸ್ಟಿಲ್ಯಾಜಿನೇಸಿ 


ಶಿಲೀಂಧ್ರದ ಬೀಜಕಣಗಳಾದ ಟೀಲಿಯಾ ಬೀಜಕಣಗಳು ಕವಚದಿಂದ ಹೊರ 
ಬಂದಾಗ. ಅವು 4-5 ಜೊತೆಗೂಡಿ ಚೆಂಡಿನಾಕಾರವಾಗಿರುತ್ತವೆ. ಇವುಗಳ 


60 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಹೊರಮೈ ನುಣುಪಾಗಿರುವುದಿಲ್ಲ. ಇವು ಸಹ ನೀರಿನಲ್ಲಿ ಮೊಳೆತು ಸೋಂಕಿನ 
ಮೊಳಕೆಯನ್ನು ಹೊರದೂಡಿಸುತ್ತವೆ. 


ರೋಗಚಕ್ರ : ರೋಗದ ಸೋಂಕು ತೆನೆಬಿಟ್ಟಮೇಲೆ ಭೂಮಿಯಲ್ಲಿರುವ 
ಶಿಲೀಂಧ್ರದ ಗ ಚೀಲಗಳಿಂದ, ಗಾಳಿಯಿಂದ ಹೊರಬರುವ ಬೀಜಕಣಗಳಿಂದ, 
ಅಂದರೆ, ಸ್ಟೊರಿಡಿಯಾಗಳಿಂದ ಬರುತ್ತದೆ. ಅನಂತರ ಸೋಂಕು ತೆನೆಯಲ್ಲಿ ಉತ್ಪತ್ತಿ 
ಯಾಗಂವ ಟೀಲಿಯೋ ಬೀಜಕಣಗಳಿಂದ ಹರೆಡುತ್ತದೆ. “IR 






1 


ಸೋಂಕು ಹ 


ಗಾಳಿಯಲ್ಲಿ ಚಲಿಸುವ, ಬಿಟ್ಟಮೇಲೆ 


ಸ್ಪೊರಿಡಿಯಾಗಳಂದ್ಕ 


ಕಾಡಿಗೆ ಕೋರಗಳುತ್ತ 
| ಚೇಲಗಳು ತೆನೆಯಲ್ಲಿ 


ಚಿತ್ರ 41: ಜೋಳದ ಬೆಳೆಗೆ ಬರುವ ಉದ್ದನೆಯ ಕಾಡಿಗೆ ರೋಗಚಕ್ರ 
ಹತೋಟಿ 


1. ಹೊಲಗಳಲ್ಲಿ ರೋಗದ ಚಿಹ್ನೆ ಕಂಡುಬಂದಾಗ ಅಂತಹ ತೆನೆಗಳನ್ನು 
ಕಿತ್ತು ನಾಶಪಡಿಸಬೇಕು. 


2. ಬಿತ್ತನೆ ಕಾಲವನ್ನು ಸೂಕ್ತರೀತಿಯಲ್ಲಿ ಹೊಂದಿಸಿಕೊಂಡು ರೋಗವನ್ನು 
ಹತೋಟಿಗೆ ತರಬೇಕು. ಅಂದರೆ ಯೋಗ್ಯಕಾಲದಲ್ಲಿ ಬೀಜ ಬಿತ್ತದೆ, 
ಬಿತ್ತನೆಯನ್ನು ಮುಂಚಿತವಾಗಿ ಅಥವಾ ತಡವಾಗಿ ಮಾಡಬೇಕು. 


4. ಜೋನಿ (ಸಕ್ಕರೆ) ರೋಗ (ಶುಗರಿ ಡಿಸೀಸ್‌) 


ಈ ರೋಗವು ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ ಕಂಡು ಬಂದು 
ಅದರಲ್ಲೂ ಸಂಕೀರ್ಣ ತಳಿಗಳಿಗೆ ಹೆಚ್ಚಿನ ಹಾನಿಯನ್ನುಂಟುಮಾಡುತ್ತದೆ. ರೋಗದ 
ಹಾನಿಯು ಹೂಬಿಡುವ ಕಾಲದಲ್ಲಿ ತಂಪಾದ ವಾತಾವರಣವಿದ್ದಾಗ ಹೆಚ್ಚು. 


ಜೋಳ ಕೆ| 


ರೋಗದ ಲಕ್ಷಣಗಳು : ರೋಗದ ಲಕ್ಷಣಗಳು ತೆನೆಯಲ್ಲಿರುವ ಪ್ರತಿಯೊಂದು 
ಹೂಗಳಲ್ಲೂ ಜೇನುತುಪ್ಪದಂಥ ದ್ರವ ಜಿನುಗುವುದನ್ನು ನೋಡಬಹುದು. 
ಸೂರ್ಯನ ಬೆಳಕಿನಲ್ಲಿ ಈ ದ್ರವ ಹೊಳೆಯುತ್ತದೆ, ಸೋಂಕು ತೀವ್ರರೂಪದಲ್ಲಿದ್ದಾಗ 
ಸಕ್ಕರೆಪಾಕದಂತಹ ದೃವ ಎಲೆಗಳ ಮೇಲೆ ತೊಟ್ಟಿ ಕ್ಕುತ್ತದೆ. ಈ ದ್ರವಕ್ಕೆ ಆಕರ್ಷಿತ 
ವಾದ ಕೀಟಗಳು ಬೇರೆ ಗಿಡಗಳಿಗೆ ಸೋಂಕನ್ನು ಒಯ್ಯುವುವು. ಕ್ರಮೇಣ ರೋಗ 
ಪೀಡಿತ ಹೂಗಳಲ್ಲಿ ಕಂದುಬಣ್ಣದ ಗಡುಸಾದ. ಕವಕ ಜಾಲದ ತುಂಡುಗಳಾದ 
ಸ್ಕೆರೋಹಿಯಾಗಳನ್ನು ಕಾಣಬಹುದು. ಇವು 10-12 ಮಿಲಿಮೀಟರ್‌ ಉದ್ದವಿದ್ದು, 
2 ಮಿಲಿಮೀಟರ್‌ ದಪ್ಪನಾಗಿರುತ್ತವೆ. 





ಚಿತ್ರ 42: ಜೋಳದ ಬೆಳೆಗೆ ಬರುವ ಜೋನಿ ರೋಗದಲ್ಲಿ ತೆನೆಯ ಮೇಲೆ ಸಕ್ಕರೆ 
ಪಾಕದಂತಹ ದ್ರವ ಜಿನುಗುವಿಕೆ 


ರೋಗಕಾರಕ ಜೀವಿ: ಸ್ಪೆಷಿಲಿಯಾ ಸೋರ್ಗೈ McRae. 
ವರ್ಗ : ಡ್ಮುಟಿರೊಮೈಸಿಟೇಸ್‌ 
ಪಂಗಡ : ಮೊನಿಲಿಯೇಲ್ಸ್‌ 
ಕುಟುಂಬ ; ಮೊನಿಲಿಯೇಸಿ 


62 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟೆ 


ಶಿಲೀಂದ್ರವು ಸೆಕ್ಕರೆಪಾಕದಂತಹ ದೃವದಲ್ಲಿ ಹೆಚ್ಚಾಗಿ ಕೊನಿಡಿಯಾ ಬೀಜ 
ಕಣಗಳನ್ನು ಉತ್ಪತ್ತಿಮಾಡುತ್ತದೆ. ಇವು ಬೆಳ್ಳಗಿದ್ದು ಮೊಟ್ಟೆಯಾಕಾರವಾಗಿರುತ್ತವೆ. 
ಇವು ಅನಂತರ ಮೊಳೆತು ಸೋಂಕನ್ನು ತರುತ್ತವೆ. ಶಿಲೀಂಧ್ರವು ಲೈಂಗಿಕಾವಸ್ಥೆ ಯಲ್ಲಿ 
ಬೀಜಕಣಗಳನ್ನು ಉತ್ಪತ್ತಿಮಾಡುವ ನಿದರ್ಶನಗಳು ಕಂಡುಬಂದಿವೆ. 


ರೋಗಚಕ್ರ: ರೋಗದ ಮೂಲ ಸೋಂಕು ಭೂಮಿಯಲ್ಲಿರುವ 
ಸ್ಕೈ ರೋಷಿಯಾ ಮತ್ತು ಹುಲ್ಲಿನ ಜಾತಿಯ ಕೆಲವು ಆಸರೆ ಸಸ್ಯಗಳಿಂದ ಬರುತ್ತದೆ. 
ಅನಂತರ ಸೋಂಕು ಜೇನುತುಪ್ಪದ ದ್ರವಕ್ಕೆ ಆಕರ್ಷಿಸುವ ಕೀಟ ಮತ್ತು ಗಾಳಿಯಲ್ಲಿ 
ಪ್ರಸಾರವಾಗುವ ಕೊನೀಡಿಯಾಗಳಿಂದ ಹರಡುತ್ತದೆ... ' 


ಹತೋಟಿ 


. 1... ರೋಗಪೀಡಿತ ಗಿಡಗಳನ್ನು ಕಿತ್ತು ಸ್ಮೈರೋಷಿಯಾಗಳು ಭೂವಿಂಗೆ 
ಬೀಳದಂತೆ ನಾಶಮಾಡಬೇಕು. 


2. ತಂಪಾದ ಹವದಲ್ಲಿ ಬೆಳೆಯು ಹೂಬಿಡುವ ಸಮಯವನ್ನು ಬೆಳೆಯ 
ಬಿತ್ತನೆಯ ಕಾಲವನ್ನು ವ್ಯತ್ಕಾಸಮಾಡಬೇಕು. 


3... ಬೆಳೆಯು ಹೂಬಿಡುವ ಸಮಯದಲ್ಲಿ ಜೆ ರಾಮ್‌ ಎಂಬ ಶಿಲೀಂದ್ರ 
ನಾಶಕ 40 ಗ್ರಾಮ್‌ಅನ್ನು 18 ಲೀಟರ್‌ ನೀರಿನಲ್ಲಿ ಬೆರೆಸಿ ಬೆಳೆಯು 
ಹೂಬಿಡುವುದಕ್ಕೆ ಮುಂಚೆ ಮತ್ತು ಅನಂತರ ಚೆನಾ ಗಿ ಸಿಂಪಡಿಸಬೇಕು. 

ಈ ಬೆಳೆಯ ಇತರ ರೋಗಗಳು ಕೆಳಕಂಡಂತಿವೆ : 
1. ಹೆಲ್‌ಮಿಂಥೊಸ್ಟೋರಿಯಂ ಹೆಲಿಮಿಂಥೊಸ್ಟೋರಿಯಂ ಪ್ರಭೇದ 


(ಎಲೆ ಚುಕ್ಕೆರೋಗ) 

2. ಕೊಲೆಟೊಟ್ಟೈಕಂ ಕೊಲೆಟೊಟ್ಟೈಕಂ ಗ್ರಾಮಿನಿಕೊಲಂ (05) 
(ಕಂದು ಎಲೆ ಚುಕ್ಕೆ ರೋಗ) ' Wilson. 

3. ಸರ್ಕೋಸ್ಟೋರ ಸರ್ಕೋಸ್ಟೋರ ಸೋರ್ಗೈ 81115 & Everh. 
(ಎಲೆ ಚುಕ್ಕೆರೋಗ) 

4, ರಫ್‌ ಲೀಫ್‌ ಸ್ಟಾಟ್‌ ಅಸ್ಕೋಕೈಟ ಸೋರ್ಗೈ 5೩60, 

5. ಸ್ಟಾಕ್‌ ರಾಟ್‌ ` ಘ್ಯಸೇರಿಯಂ ಮೊನಿಲಿಫಾರ್ಮೆ (50616) 


(ಸೀಡ್ಲಿಂಗ್‌ ಬ್ಲೈಟ್‌) 


64 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


“ಆ7ಜ೦೫ಂ% ಲೀ Rಂವ 


ಬಂದಿ ಬಂಡ ಬರಿಂ ಬಂಡ ಲ ಲೂರಿಂ ೧೦/೧೩ ೧೫೦% Ayn 
ಗಣಯ ಹಣ ಬ್‌ ee 09 ಡಲ ಓಂ ಡಿ p eee £70 (2) 
(“RU 


೮೮ $03 0/2 ಊಂ REE POR 
tu 009 ೪೧೩೮) ಅುಣಜಲಜಂಇ 
೦೮೧೧೪ "ಜಂಗಿ 91 'ಉಣಲಜಡಿಂ 


೧೦೧ಎ on Uo” 26026 ದಹ ೧೩೦೧ ನಿಂ 7 
"ಓಣೀ ಂಂ04% ಜ್‌ ಏರು 09 ಖು ಐಲೀಣಿ Ku (1) 

೧೫೦% ಟಂ 
"ಆಜಂ ಛಲೋ ಇಡಿ ೮ೆಟ 


01 vec “ame FRO RR} ನಿ ಲೀಲ 1 ೧ಜಿ ಇಂ ಹಿಂ ಇ 





ಬೀಯ CAIRNS BOR LENNIE ೧ 





8೦೮೧೬೬ ಗಿಲಾ exe ಐಂಧ8500%ಇಲು Tepypee ಐಗ್ಗಿಲಜ 


ಜೋಳ 65 


ESS Ses 


“ಡಿವಿಜಿ 
ಣಗ ಅಂಧ ಉದಯಯಂಗಿಂ 
ಖಡ 09 ಓಂ ಬಾಗು ಗಟ 09 


'ಇಜಲಣಂ% 
ಐಲದ'ಔಂಲ ನಂ ಮಂಜಂಗೆ 
ಖಗ 09 che ೧ರ ಡು 00 


"Nr ೀಣಲಜ?ಗೀಂ 
20೫00 "ಉಯಯಲ ಐಬಿ ಐಂ 
ಓಣಂ ಬಣ ಗು ಜಗ 09 


ಖಂಗಂ ಆಜಿ ಬಾಗಾ 


೪೩ ಐ8(20(1 ೧೦೧8 
ಡ್ರಂ ಲಾಜ ಗ್‌ೆ 


೧೩೦೧ ಓಿಟಬಐಲ 
€1-21 Have (೭) 


ಔೆಲಂಛಂಬಜ 
omoce 0೧೮೫ (1) 
ಧವೀಜಜ ಐಂ ಐಲ 


೧೩೦೪ aunec 9 
ಐಲ peu (೧ 


*_ 


66 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಉಳಿದ ರಕ್ಷಣಾ ಕ್ರಮಗಳು 


ತುಪ್ಪಟ (ಬೂಜು) ರೋಗದ ಬಾಧೆ ಕಂಡುಬಂದರೆ ರೋಗದಿಂದ ನರಳುವ 
ಗಿಡಗಳನ್ನು ಹೊಲದಲ್ಲಿ ಆರಿಸಿ ನಾಶಮಾಡಬೇಕು. 


ಕಾಡಿಗೆಗೋಗ ಮತ್ತು ಜೋನಿರೋಗ ತೆನೆಯಲ್ಲಿ ಕಂಡಾಗ ಅವುಗಳನ್ನು 
ಕೂಡ ಕಿತ್ತು ನಾಶಮಾಡಬೇಕು. 

ಜೋನಿರೋಗ ಬರುವುದನ್ನು ತಡೆಗಟ್ಟಲು ಬಿತ್ತನೆ ಕಾಲವನ್ನು ವ್ಯತ್ಯಾಸ 
ಗೊಳಿಸಬೇಕು. 


66 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಉಳಿದ ರಕ್ಷಣಾ ಕ್ರಮಗಳು 


ಕೆ 


ತುಪ್ಪಟ (ಬೂಜಂ) ರೋಗದ ಬಾಧೆ ಕಂಡುಬಂದರೆ ರೋಗದಿಂದ ನರಳುವ 
ಗಿಡಗಳನ್ನು ಹೊಲದಲ್ಲಿ ಆರಿಸಿ ನಾಶಮಾಡಬೇಕು. ' 


ಕಾಡಿಗೆರೋಗ ಮತ್ತು ಜೋನಿರೋಗ ತೆನೆಯಲ್ಲಿ ಕಂಡಾಗ ಅವುಗಳನ್ನು 
ಕೂಡ ಕಿತ್ತು ನಾಶಮಾಡಬೇಕು, (| 


ಜೋನಿರೋಗ ಬರುವುದನ್ನು ತಡೆಗಟ್ಟಲು ಬಿತ್ತನೆ ಕಾಲವನ್ನು ವ್ಯತ್ಯಾಸ 
ಗೊಳಿಸಬೇಕು. 


ಅಧ್ಯಾಯ 4 


ಗೋಧಿ 


ಗೋಧಿಯು ಪ್ರಪಂಚದ ಆಹಾರದ ಧಾನ್ಯ ಬೆಳೆಗಳಲ್ಲಿ ಮುಖ್ಯವಾದ ಬೆಳೆ. 
ಭಾರತದ ಅಹಾರ ಬೆಳೆಗಳಲ್ಲಿ ಬತ್ತವನ್ನು ಬಿಟ್ಟರೆ ಗೋಧಿಯು ಮುಖ್ಯವಾದ ಬೆಳೆ. 
ಇದನ್ನು ಹೆಚ್ಚಾಗಿ ಉತ್ತರ ಭಾರತ ಮತ್ತು ಮಧ್ಯಭಾರತದಲ್ಲಿ ಬೆಳೆಯುತ್ತಾರೆ, 
ಇತ್ತೀಚೆಗೆ ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಬೆಳೆಯಲಾಗುತ್ತಿದ್ದು, 
ಕರ್ನಾಟಕದಲ್ಲಿ ಸಹ ಇದರ ಬೇಸಾಯವನ್ನು ಮಾಡಲಾಗುತ್ತಿದೆ. ' ಈ ಬೆಳೆಯನ್ನು 
ಎಲ್ಲ ಬಗೆಯ ಜಮಿನಾನಿನಲ್ಲೂ ಎಲ್ಲ ತರಹದ ವಾತಾವರಣದಲ್ಲೂ ಬೆಳೆಯಬಹುದು, 
ಇದು ಚಳಿಗಾಲದ ಮುಖ್ಯಬೆಳೆ, ಯೂರೋಪ್‌, ಅಮೆರಿಕಾ ದೇಶಗಳಲ್ಲದೆ ಧ್ರುವ 
ಪ್ರದೇಶಗಳಲ್ಲೂ ಬೆಳೆಯಬಹುದು. ಇದು ಸುಮಾರು 3-4 ತಿಂಗಳುಗಳ ಬೆಳೆ, 
ಹೊಲಗಳಲ್ಲಿ ವರ್ಷಕ್ಕೆ ಎರಡು ಹಾಗೂ ನೀರಿನ ಆಶ್ರಯ ಇರುವ ಜಮೀನಿನಲ್ಲಿ 
ಮೂರು ಬೆಳೆಗಳನ್ನು ತೆಗೆಯಬಹುದು. ಮಳೆಯ ಅಧಾರದಿಂದ ಮತ್ತು ನೀರನ್ನು 
ಹಾಯಿಸಿ ಬೆಳೆಯನ್ನು ಬೆಳೆಯಬಹುದು. ಈ ಬೆಳೆಯಲ್ಲಿ ಸಾಕಷ್ಟು ತಳಿಗಳಿದ್ದರೂ 
ಮುಖ್ಯವಾಗಿ 50 ಜಾತಿಯ ತಳಿಗಳನ್ನು ಭಾರತದಲ್ಲಿ ಬೆಳೆಯಲಾಗುತ್ತಿದೆ. ಈ 
ತಳಿಗಳು ಮುಖ್ಯವಾಗಿ ತುಕ್ಕು ಮತ್ತು ಕಾಡಿಗೆ ರೋಗಗಳಿಗೆ ತುತ್ತಾಗುತ್ತವೆ. ಈ 
ಬೆಳೆಗೆ ಶಿಲೀಂಧ್ರ ರೋಗಗಳ ಜೊತೆಗೆ ಬ್ಯಾಕ್ಟೀರಿಯಾ ಮತ್ತು ಜಂತುಹುಳುಗಳಿಂದಲೂ 
ರೋಗಗಳು ಬೆಳೆಗೆ ಬಂದು ಹಾನಿಯನ್ನುಂಟುಮಾಡುತ್ತವೆ. ಇವುಗಳ ಪೈಕಿ ಕೆಲವೇ 
ಮುಖ್ಯವಾದ ರೋಗಗಳನ್ನು ಇಲ್ಲಿ ಕೊಡಲಾಗಿದೆ. 


1, ಬಂಡಾರ (ತುಕ್ಕು ಅರಿಸಿನ), ರೋಗ (ರಸ್ಟ್‌) 


ಈ ಗೋಧಿ ಬೆಳೆಗೆ ಕಪ್ಪು, ಕಂದು ಮತ್ತು ಹಳದಿ ಎಂಬ ಮೂರು ತರಹದ 
ಬಂಡಾರ ರೋಗಗಳು ಬರುತ್ತವೆ. ಈ ರೋಗಗಳನ್ನು ಗೋಧಿ ಬೆಳೆಯ ಮೇಲೆ 
ಬಹಳ ಹಿಂದೆ ಅಂದರೆ, ರೋಮನ್‌ ಮತ್ತು ಗ್ರೀಕರ ಕಾಲದಿಂದಲೂ ಗುರುತಿಸ 
ಲಾಗಿದೆ. ಇವುಗಳಿಂದ ಕನಿಷ್ಠ ಶೇಕಡಾ 10ರಷ್ಟು ಬೆಳೆಗೆ ಹಾನಿಯುಂಟಾಗುತ್ತದೆ. 


68 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


(ಅ) ಕಪ್ಪುಕಾಂಡದ ತುಕ್ಕು ರೋಗ (ಬ್ಲ್ಯಾಕ್‌ಸ್ಪೆಮ್‌ರಸ್ಟ್‌) : ಈ ರೋಗದಿಂದ 
ಆಗುವ ಹಾನಿಯನ್ನು ಹೆಚ್ಚಾಗಿ ಅಮೆರಿಕಾ, ಯೂರೋಪ್‌ ಮತ್ತು ಆಸ್ಟ್ರೇಲಿಯಾ 
ದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಗುರುತಿಸಿ, ಹೆಚ್ಚಿನ ಸಂಶೋಧನೆ ನಡೆಸಲಾಗಿದೆ. 
ಭಾರತದಲ್ಲಿ ಈ ರೋಗವನ್ನು ಗೋಧಿ ಬೆಳೆಯುವ ಎಲ್ಲ ಪ್ರದೇಶಗಳಿಂದಲೂ 
ಗುರುತಿಸಲಾಗಿದೆ. ಉತ್ತರ ಭಾರತದಲ್ಲಿ ಈ ರೋಗವು ಬೆಳೆಯ ಮೇಲೆ ಮಾರ್ಚ್‌ 
ತಿಂಗಳಿನಲ್ಲಿ, ಬೆಳೆಯು ಬಲಿತಾಗ ಹೆಚ್ಚಾಗಿ ಬರುತ್ತದೆ. ಇದನ್ನು ಗೋಧಿಯಲ್ಲದೆ 
ಬಾರ್ಲಿ ಬೆಳೆಯ ಮೇಲೂ ಗುರ್ತಿಸಲಾಗಿದೆ. 


ರೋಗದ ಲಕ್ಷಣಗಳು : ಸಸ್ಯದ ಹಸುರು ಭಾಗಗಳಾದ, ಎಲೆ ಒರೆ ಮತ್ತು 
ತೆನೆಯ ದಂಟು ಹಾಗೂ ಕಾಂಡದ ಮೇಲೆ ಸಣ್ಣ ಸಣ್ಣ ಬಿಳಿಯ ಕಲೆ (ಚುಕ್ಕೆ)ಗಳು 


i ತಾ ಸ "wd > we ದ್ಯ ಂಜಥ 4 


| 
ಬ್ಯ 
ತ್ತ 





ಚಿತ್ರ 43 ; ಗೋಧಿ ಬೆಳೆಗೆ ಬರುವ ಕಾಂಡದ ತುಕ್ಕುರೋಗದ ಚಿಹ್ನೆ 


ಕಾಣಿಸಿಕೊಳ್ಳುತ್ತವೆ. ಈ ಚುಕ್ಕೆಗಳು ತರುವಾಯ ಕೆಂಪುಮಿಶ್ರಿತ ಹಳದಿ ಬಣ್ಣಕ್ಕೆ 
ತಿರುಗುತ್ತವೆ. ಇವು ಒಂದಕ್ಕೊಂದು ಸೇರಿ ಗಾತ್ರದಲ್ಲಿ ದೊಡ್ಡದಾಗಿ ಅನಂತರ 
ಗುಳ್ಳೆಗಳಾಗಿ ಮಾರ್ಪಾಡು ಹೊಂದುತ್ತವೆ. ಈ ಗುಳ್ಳೆಗಳೇ ಯುರಿಡಿಯೊಸೋರೈಗಳು. 


ಗೋಧಿ 69 


ಬೆಳೆಯು ಹೂಬಿಡುವ ಕಾಲದಲ್ಲಿ ಈ ಗುಳ್ಳೆಗಳು ಕಪ್ಪುಬಣ್ಣಕ್ಕೆ ತಿರುಗಿ ಉದ್ದ 
ವಾಗಿರುತ್ತವೆ. ಈ ತರಹದ ಚಿಹ್ನೆಗೆ ಕಪ್ಪುಬಣ್ಣದ ಆರಿಸಿನ ರೋಗವೆನ್ನುತ್ತಾರೆ. 
ಇವುಗಳು ಶಿಲೀಂಧ್ರದ ಟೀಲಿಯೊಸೋರೈಗಳನ್ನು ಒಳಗೊಂಡಿರುತ್ತವೆ. 


TEE A 





Km —— ಾಹ...ಒದಾಾ 'ಆಾಡ ಬಡಾ ಹಾಹಾ. ನ ತ ಎ ಹ ಹ 


ಚಿತ್ರ 43೩; ಶಿಲೀಂಧ್ರದ ಯುರಿಡಿಯಾ ಮತ್ತು ಟೀಲಿಯಾ ಬೀಜಕಣಗಳು 


ರೊಗಕಾರಕ ಜೀವಿ : ಪಕ್ಷೀನಿಯ ಗ್ರಾಮಿನಿಸ್‌ ಟ್ರಿಟಿಸಿ (Pers.) 
Frikss & Henn. 


ವರ್ಗ :  ಬೆಸಿಡಿಯೋಮೈಸಿಟೀಸ್‌ 
ಪಂಗಡ : ಯುರಿಡಿನೇಲ್ಸ್‌ 
ಕುಟುಂಬ : ಪಕ್ಷೀನಿಯೇಸಿ 


ಶಿಲೀಂಧ್ರದ ಜೀವನ ಚಕ್ರವನ್ನು 2 ವಿಭಿನ್ನಜಾತಿಯ ಗಿಡಗಳ ಮೇಲೆ ನೋಡ 
ಬಹುದು. ಇವುಗಳೆಂದರೆ, ಗೋಧಿ ಮುಖ್ಯವಾದ ಸಸ್ಯ ಮತ್ತು ಬಾರ್‌ಬೆರಿ ಎಂಬ 
ಪರ್ಯಾಯ ಸಸ್ಯ, ಗೋಧಿಯ ಮೇಲೆ ಶಿಲೀಂಧ್ರದ ಕವಚವು ಅಡ್ಮತಡಿಕೆಯುಳ್ಳ 
ದ್ಹಾಗಿದ್ದು ಗುಳ್ಳೆಗಳ ರೂಪದಲ್ಲಿ ಉತ್ಪತ್ತಿಮಾಡುತ್ತದೆ. ಇವುಗಳೆಂದರೆ, ಯುರಿಡಿಯಾ 
ಬೀಜಕಣಗಳು ಮತ್ತು ಟೀಲಿಯಾ ಬೀಜಕಣಗಳು ಕ್ರಮವಾಗಿ ಯುರಿಡಿಯೊಸೋರೈ 
ಮತ್ತು ಟೀಲಿಯೋಸೋರೈಗಳಿಂದ ಉತ್ಪತ್ತಿಯಾಗುತ್ತವೆ. ಪರ್ಮಾಯ ಗಿಡವಾದ 
ಬಾರ್‌ಬೆರಿಯ ಎಲೆಯ ಮೇಲಿ ಶಿಲೀಂಧ್ರದ ಮತ್ತೆರಡು ಬೀಜಕಣಗಳಾದ ಪಿಕ್ನಿಯಾ 
ಎಲೆಯ ಮೇಲ್ಭಾಗದಲ್ಲೂ ಈಷಿಯಾಗಳು ಎಲೆಯ ಕಳಭಾಗದಲ್ಲಿ ಕಂಡು ಬಂದು 
ಕ್ರಮವಾಗಿ ಪಿಕ್ನಿಯಾ ಮತ್ತು ಈಷಿಯಾ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತವೆ. 


70 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಗೋಧಿ ಬೆಳೆಯ ಮೇಲೆ ಯುರಿಡಿಯೊ ಬೀಜಕಣಗಳು ಯುರಿಡಿಯಾ ಗುಳ್ಳೆಯಿಂದ 
ಹೆಚ್ಚಾಗಿ ಬೆಳೆ ಬೆಳೆಯುವಾಗ ಉತ್ಪತ್ತಿಯಾಗಿ ರೋಗವು ತೀವ್ರ ರೊಪತಾಳುವುದಕ್ಕೆ 
ಕಾರಣವಾಗುತ್ತದೆ. ಇವು ಬೆಳೆಯ ಮೇಲೆ ಪದೇ ಪದೇ ಉತ್ಪತ್ತಿಯಾಗುವುದರಿಂದ 
ಇವನ್ನು ಪುನರಾವೃತ್ತಿ ಬೀಜಕಣಗಳೆನ್ನುವರು. ನಂತರ ಟೀಲಿಯಾ ಬೀಜಕಣಗಳು 
ಟೇಲಿಯಾ ಗುಳ್ಳೆಗಳಿಂದ ಉತ್ಪತ್ತಿಯಾಗಿ ಕೆಲವು ಕಾಲ ಸುಪ್ತಾವಸ್ಥೆಯ 
ಹಂತದಲ್ಲಿದ್ದು ಆನಂತರ ಮೊಳೆತು ಬೆಸಿಡಿಯೊಸ್ಟೋರ್‌ ಎಂಬ ಬೀಜಕಣಗಳನ್ನು 
ಬೆಸಿಡಿಯಮ್‌ ಎಂಬ ಮೊಳಕೆಯ ಮೇಲೆ ಉತ್ಪತ್ತಿಮಾಡುತ್ತವೆ. ಅನಂತರ ಇವು 
ಪರ್ಯಾಯ ಸಸ್ಯವಾದ ಬಾರ್‌ಬೆರಿ ಗಿಡದ ಎಲೆಗಳಲ್ಲಿ ಸೋಂಕನ್ನು ತರುತ್ತವೆ. ; ಈ 
ಶಿಲೀಂಧ್ರದಲ್ಲಿ ಹೆಚ್ಚಾಗಿ ಒಂದಕ್ಕೊ ಂದು ಸಂಕರವಾಗುವುದರಿಂದ ವಿವಿಧ ರೀತಿಯ 
ವಂಶಾವಳಿಗಳು ಉತ್ತೆ ತ್ರಿಯಾಗುತ್ತ ವ. ಈ ತರಹದ ವಂಶಾವಳಿಗಳನ್ನು ಸುಮಾರು 
250ಕ್ಕಿಂತ ಹೆಚ್ಚಾಗಿ ಗೋಧಿ ಬೆಳೆಯ ಮೇಲೆ ಇಲ್ಲಿಯವರೆಗೆ ಗುರುತಿಸಲಾಗಿದೆ. 


ರೋಗಚಕ್ರ : ಶಿಲೀಂಧ್ರದ ಜೀವನ ಚರಿತ್ರೆಯು ಎರಡು ಜಾತಿ ಗಿಡದ ಮೇಲೆ 
ಕಂಡಂಬಂದರೂ ಭಾರತದಲ್ಲಿ ಬಾರ್‌ಬೆರಿ ಬೆಳೆಯ ಪಾತ್ರ ರೋಗ ತರುವುದಕ್ಕೆ 
ಕಾರಣವಾಗುವುದಿಲ್ಲ. ಆದ್ದರಿಂದ ರೋಗದ ಮೂಲಸೋಂಕು ಗೋಧಿ ಬೆಳೆಯಲ್ಲಿ 







ಹಿ ಎಲ್ಲೆ ಮತ್ತುಕಾಂಡೆದ 


ಗಳಮತ್ತು _/್‌" j 
ಬಲೆ ; ಮೇಲೆ ಕಿಟ ಗುಳ್ಳೆ ಗಳು 


ಚಿತ್ರ 44 ; ಗೋಧಿ ಬೆಳೆಗೆ ಬರುವ ಕಾಂಡದ ತುಕ್ಕುರೋಗ ಚಕ್ರ 


ಉತ್ಪತ್ತಿಯಾಗುವ ಯೂರಿಡಿಯೊ ಬೀಜಕಣಗಳಿಂದಲೇ ಬರುತ್ತದೆ. ಗೋಧಿ ಬೆಳೆ 
ಯನ್ನು ಎವಿಧ ಕಾಲದಲ್ಲಿ ಬೆಳೆಯುವುದರಿಂದ ಒಂದು ಬೆಳೆಯಲ್ಲಿ ಉತ್ಪತ್ತಿಯಾಗುವ 
ಬೀಜಕಣಗಳು ಮತ್ತೊಂದು ಬೆಳೆಗೆ ಗಾಳಿಯ ಮುಖಾಂತರ ಚಲಿಸಿ ರೋಗದ 
ಸೋಂಕನ್ನು ತಂದು ಆನಂತರ ಹರಡಲು ಸಹಾಯವಾಗುತ್ತದೆ. 


ಗೋಧಿ 71 


1. ಬೆಳೆಯ ಮೇಲೆ ರೋಗದ ಚಿಹ್ನೆ ಕಂಡಾಗ 40ಗ್ರಾಮ್‌ ಮ್ಯಾನೆಬ್‌ 
ಅಥವಾ ಜೈನೆಬ್‌ ಶಿಲೀಂಧ್ರನಾಶಕವನ್ನು 18ಲೀಟರ್‌ ನೀರಿನಲ್ಲಿ ' 
ಬೆರೆಸಿ 20-25 ದಿನಗಳ ಅಂತರದಲ್ಲಿ ಬೆಳೆಗೆ ಅಗಾಗ್ಗೆ ಸಿಂಪಡಿಸಬೇಕು. 

2, ರೋಗನಿರೋಧಕ ತಳಿಗಳಾದ ಚೋಟಿ ಲರ್ಮ, ಸಫೆದ ಲರ್ಮ, 
ಎನ್‌. ಪಿ-710, ಎನ್‌, ಪ.-718, ಎನ್‌. ಪಿ. 792, ಎನ್‌. ಹಿ. 
798, ಎನ್‌. ಪಿ. 927, ಎನ್‌. ಪಿ, 825, ಎನ್‌. ಪಿ...770, 
ಎನ್‌. ಪಿ. 809 ಮುಂತಾದ ಮೆಕ್ಸಿಕನ್‌ ತಳಿಗಳನ್ನು ಬೆಳೆಯಬೇಕು. 

(ಆ) ಕಂದುಬಂಡಾರ ರೋಗ (ಬ್ರೌನ್‌ರಸ್ಟ್‌): ಈ ರೋಗವು ಭಾರತದ 

ಉತ್ತರ ಮತ್ತು ಪೂರ್ವ ಪ್ರದೇಶಗಳಿಗೆ ಬೆಳೆಯಲ್ಲಿ ಕಂಡುಬಂದು ಹೆಚ್ಚಿನ ಹಾನಿ 





ಚಿತ್ರ 45: ಗೂಧಿಬೆಳೆಗ ಬರುವ ಕಂದು ಬಂಡಾರರೋಗ 
ಎಲೆಗಳ ಮೇಲೆ ತುಕ್ಕು ಚಿಹ್ನೆಗಳು 
ಫಟ ಂಟುಮಾಡುತ್ತದೆ. ದಕ್ಷಿಣ ಭಾರತದಲ್ಲಿಯೂ ಸಹ ರೋಗದ ಹಾನಿ ಬಹಳ. 
ಅದರಲ್ಲೂ ಈ ರೋಗದ ಹಾವಳಿ ಪಂಜಾಬ್‌, ಬಿಹಾರ, ಉತ್ತರಪ್ಪದೇಶಗಳಲ್ಲಿ 
ಕಪ್ಪು ಬಂಡಾರ ರೋಗಕ್ಕಿಂತ ಹೆಚ್ಚು. | 


72 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳೆ ಹತೋಟಿ 


ರೋಗದ ಲಕ್ಷಣಗಳು: ಈ ರೋಗದ ಲಕ್ಷಣಗಳು ಸಹ ಎಲೆಯ ಮೇಲೆ 
ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ರೋಗಪೀಡಿತ ಎಲೆಗಳಲ್ಲಿ ಸಣ್ಣದಾದ ಅಂಡಾಕಾರ 
ಅಥವಾ ಚಕ್ಟ್ರಾಕಾರದ ಕಿತ್ತಲೆ ಬಣ್ಣದ ಗುಳ್ಳೆಗಳು ಕಾಣಿಸಿಕೊಂಡು ತರುವಾಯ ಇವು 
ಎಲೆಯ ಇತರ ಭಾಗಗಳಿಗೆ ಹರಡಿ ಕೊನೆಗೆ ಪೂರ್ತಿ ಎಲೆಯನ್ನೇ ಆವರಿಸುತ್ತವೆ. ಈ 
ರೋಗದ ಚಿಹ್ನೆಗಳು ಅಪರೂಪವಾಗಿ ಎಲೆಯ ಒರೆ ಮತ್ತು ಕಾಂಡದ ಮೇಲೆ 
ಕಾಣಿಸಿಕೊಳ್ಳುವುವು. ಆನಂತರ ಗುಳ್ಳೆಗಳು ಕಂದುಬಣ್ಣಕ್ಕೆ ತಿರುಗುತ್ತವೆ. ಕೊನೆಗೆ 
ಎಲೆಗಳಂ ಒಣಗುತ್ತವೆ. 


ರೋಗಕಾರಜೇವಿ : ಪಕ್ಷೀನಿಯ ರೆಕಾಂಡಿಟ Roxb. ex Desm. 
ವರ್ಗ : ಬೆಸಿಡಿಯೊಮ್ಯೆಸಿಟೇಸ್‌ | 
ಪಂಗಡ ; ಯುರಿಡಿನೇಲ್ಸ್‌ 
ಕುಟಂಂಬ : ಪಕ್ಷೀನಿಯೇಸಿ 


ಶಿಲೀಂಧ್ರದ ಜೀವನ ಚರಿತ್ರೆಯನ್ನು 2 ವಿಭಿನ್ನ ಜಾತಿಯ ಬೆಳೆಗಳ ಮೇಲೆ 
ನೋಡಬಹಂದಂ, ಇವು ಕ್ರಮವಾಗಿ ಗೋಧಿ ಮುಖ್ಯವಾದ ಸಸ್ಯ ಮತ್ತು 
ತಾಲಿಕ್ಟವಕ್‌ ಎಂಬ ಪರ್ಯಾಯ ಸಸ್ಯ. ಈ ಶಿಲೀಂಧ್ರವು ಕೂಡ ತನ್ನ 
ಜೀವನ ಚರಿತ್ರೆಯಲ್ಲಿ 4 ವಿವಿಧ , ರೀತಿಯ ಬೀಜಕಣಗಳನ್ನು ಉತ್ಪತ್ತಿ 
ಮಾಡುತ್ತದೆ. ಅವುಗಳೆಂದರೆ, ಯುರಿಡಿಯೊ ಮತ್ತು ಟೀಲಿಯೊ ಬೀಜಕಣಗಳು, 
ಯಂರಿಡಿಯೊಸೋರೈ ವಂತ್ರು ಟೀಲಿಯೊಸೋರೈಗಳಿಂದ ಗೋಧಿ ಬೆಳೆಯ ಮೆನ್ನಿಲೂ 
ವಂತ್ತು ಪಿಕ್ನಿಯಾ ಮತ್ತು ಈಷಿಯಾ ಬೀಜಕಣಗಳು ಕ್ರಮವಾಗಿ ತಾಲಿಕ್ಟಮ್‌ 
ಮೇಲೂ ಉತ್ಪತ್ತಿಯಾಗುತ್ತವೆ. 


ರೋಗಚಕ್ರ: ಈ ರೋಗೆದ ಮೂಲಸೋಂಕು ಸಹ ಗೋಧಿ ಬೆಳೆಯ ಮೇಲೆ 
ಉತ್ಪತ್ತಿಯಾಗುವ ಯುರಿಡಿಯಾ ಬೀಜಕಣಗಳು ಮತ್ತು ತಾಲಿಕ್ಟಮ್‌ ಸಸ್ಯದಲ್ಲಿ 
ಉತ್ಪತ್ತಿಯಾಗುವ ಈಷಿಯ ಬೀಜಕಣಗಳಿಂದ ಬರುತ್ತದೆ. ಅನಂತರ 'ಸೋಂಕು 
ಗೋಧಿ ಬೆಳೆಯ ಮೇಲೆ ಉತ್ಪತ್ತಿಯಾಗುವ ಹಾಗೂ ಗಾಳಿಯಲ್ಲಿ ಚಲಿಸುವ 
ಯುರಿಡಿಯಾಗಳಿಂದ ಬೆಳೆಯಿಂದ. ಬೆಳೆಗೆ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ 
ಹರಡುತ್ತದೆ. 


ಹತೋಟಿ 


1, ಬೆಳೆಯ ಮೇಲೆ ರೋಗದ ಚಿಹ್ನೆಗಳು ಕಂಡುಬಂದಾಗೆ, 40 ಗ್ರಾಮ್‌ 
ಮ್ಯಾನೆಬ್‌ ಅಥವಾ ಜೈನೆಬ್‌ಅನ್ನು 18 ಲೀಟರ್‌ ನೀರಿನಲ್ಲಿ ಬೆರಸಿ 
20-30 ಸಾ ನರ ಬೆಳೆಗೆ ಸಿಂಪಡಿಸಬೇಕು, 


ಗೋಧಿ 73 


2. ರೋಗನಿರೋಧಕ ತಳಿಗಳಾದ ಮೆಕ್ಸಿಕನ್‌ ತಳಿಗಳನ್ನು ಬೆಳೆಯುವುದ 
ರಿಂದಲೂ ರೋಗವನ್ನು ಹತೋಟಿಮಾಡಬಹುದು. | 


(ಇ) ಹಳದಿ ಬಂಡಾ ರೋಗ (ಎಲ್ಲೊ ರಸ್‌ ಸ ಪ್ರೌ ರೋಗವು ಭಾರತದಲ್ಲಿ 
ಗಂಗಾನದಿ ಬಯಲಿನಲ್ಲಿ ಬೆಳೆಯುವ ಗೋಧಿ ಬೆಳೆಯ ಮೇಲೆ ಬರುತ್ತದೆ. ರೋಗವು 
ಮುಖ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿಬಂದು ಬೆಳೆಗೆ ಬಹಳಷ್ಟು ಹಾನಿಯನ್ನುಂಟು 
ಮಾಡುತ್ತದೆ. ದಕ್ಷಿಣ ಭಾರತದಲ್ಲಿ ಇದು ಅಷ್ಟಾಗಿ ಬೆಳೆಗೆ ಬಂದು ಹಾನಿಯನ್ನುಂಟು 
ಮಾಡಿರುವ ಪ್ರಸಂಗಗಳು ಕಂಡುಬಂದಿಲ್ಲ. 

ರೋಗದ ಲಕ್ಷಣಗಳು : ರೋಗದ ಲಕ್ಷಣಗಳನ್ನು ಎಲೆ, ಎಲೆ ಒರೆ, ಕಾಂಡ 
ಮತ್ತು ತೆನೆಯ ಮೇಲೂ ಕಾಣಬಹುದು. ಇದರ ಚಿಹ್ನೆಗಳು ಎಲೆಯಲ್ಲಿರುವ ನರಗಳ 


“ಸಾವು 


po 









“a 4 ಬಾಸ - - 


ರೋಗ, 





ಚಿತ್ರ 46; ಗೋಧಿ ಬೆಳೆಗೆ ಬರುವ ಹಳದಿ ಬಂಡಾರ 
ಎಲೆಗಳ ಮೇಲೆ ತುಕ್ಕು ಚಿಹ್ನೆಗಳು 
ಪಕ್ಕದಲ್ಲಿ ಸಾಲಾಗಿ ಸಣ್ಣದಾದ ಅಂಡಾಕಾರದ ನಿಂಬೆ ಹಳದಿ ಬಣ್ಣದ ಗುಳ್ಳೆಗಳು 
ಉತ್ಪತ್ತಿಯಾಗುತ್ತವೆ. ತರುವಾಯ ಈ ಗುಳ್ಳೆಗಳು ಎಲೆಯನ್ನೆಲ್ಲ ಆವರಿಸುತ್ತವೆ. 
ಅನಂತರ ಗುಳ್ಳೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಇವುಗಳು ಹೆಚ್ಚಾಗಿ ಎಲೆಯ ಒರೆಯ 
ಮೇಲೆ ಕಾಣುತ್ತವೆ. 


74 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ರೋಗಕಾರಕ ಜೀವಿ : ಪಕ್ಷೀನಿಯ ಸ್ಟ್ರ್ಯೈಫಾರ್ಮಿಸ್‌ . 
ವರ್ಗ : ಬೆಸಿಡಿಯೋಮೈಸಿಟೀಸ್‌ 

ಪಂಗಡ : ಯುರಿಡಿನೇಲ್ಸ್‌ 

ಕುಟುಂಬ : ಪಕ್ತೀನಿಯೇಸಿ 
ಶಿಲೀಂಧ್ರವು 2 ಬಗೆಯ ಬೀಜಕಣಗಳಾದ ಯೂರಿಡಿಯಾ ಮತ್ತೂ ಟೀಲಿಯಾ 
ಗಳನ್ನು ಗೋಧಿ ಬೆಳೆಯ ಮೇಲೆ ಉತ್ಪತ್ತಿಮಾಡುವುದು. ಶಿಲೀಂಧ್ರದ ಜೀವನ 
ಚರಿತ್ರೆಗೆ 2 ವಿಭಿನ್ನಜಾಶಿಯ ಸಸ್ಯಗಳು ಕಾರಣವಾದರೂ ಸಹ ಪರ್ಕಾಯ ಸಸ್ಯದ 
ಪಾತ್ರ ಇಲ್ಲಿಯವರೆವಿಗೂ ತಿಳಿದುಬಂದಿಲ್ಲ. ಆದಕಾರಣ ಶಿಲೀಂಧ್ರದ ಮತ್ತೆರಡು 
ಬೀಜಕಣಗಳಾದ ಪಿಕ್ನಿಯಾ ಮತ್ತು ಈಷಿಯಾಗಳಿರುವುದು ತಿಳಿದಿಲ್ಲ. 


ರೋಗಚಕ್ರೆ: ರೋಗದ ಮೂಲಸೋಂಕು ಮತ್ತು ಹರಡುವಿಕೆಯು ಗೋಧಿ 
ಬೆಳೆಯ ಮೇಲೆ ಉತ್ಪತ್ತಿಯಾಗುವ ಯುರಿಡಿಯಾ ಬೀಜಕಣಗಳಿಂದ ಬರುತ್ತದೆ. 


ಹತೋಟಿ 


], ಬೆಳೆಯ ಮೇಲೆ ರೋಗದ ಚಿಹ್ನೆಗಳು ಕಂಡುಬಂದಾಗ 40 ಗ್ರಾಮ್‌ 
ಮ್ಯಾನೆಬ್‌ ಅಥವಾ ಜೈನೆಬ್‌, 18 ಲೀಟರ್‌ ನೀರಿನಲ್ಲಿ ಬೆರೆಸಿ 20.25 
ದಿವಸೆಗಳ ಅಂತರದಲ್ಲಿ ಬೆಳೆಗೆ ಸಿಂಪಡಿಸಬೇಕು. 


2. ರೋಗನಿರೋಧಕ ಶಕ್ತಿಯುಳ್ಳ ತಳಿಗಳಾದ ಮೆಕ್ಸಿಕನ್‌ ತಳಿಗಳನ್ನು 
ಬೆಳೆಯುವುದು ಸೂಕ್ತ. 


2. ವಿರಳ ಕಾಡಿಗೆ ರೋಗ (ಲೂಸ್‌ ಸ್ಮಟ್‌) 


ಈ ರೋಗವು ಪ್ರಪಂಚದ ಗೋಧಿ ಬೆಳೆಯುವ ಎಲ್ಲ ಭಾಗಗಳಲ್ಲಿಯೂ ಕಂಡು 
ಬಂದಿದೆ. ಭಾರತದಲ್ಲಿ ಗೋಧಿ ಬೆಳೆಯುವ ಮೈದಾನ ಮತ್ತಾ ಗುಡ್ಡಗಾಡು ಪ್ರದೇಶ 
ಗಳಲ್ಲಿ ಈ ರೋಗದ ಹಾನಿ ಹೆಚ್ಚು. ಈ ರೋಗವು ಮುಖ್ಯವಾಗಿ ಪಂಜಾಬ್‌, 
ಉತ್ತರ ಪ್ರೆದೇಶ ಮತ್ತು ಇತರ ಗೋಧಿ ಬೆಳೆಯುವ ಪ್ರದೇಶಗಳಲ್ಲಿ ಹೆಚ್ಚಾಗಿರುವುದು 
ತಿಳಿದುಬಂದಿದೆ. ಇದರಿಂದ ಬೆಳಿಗೆ ಸುಮಾರು ಶೇಕಡಾ 30ರಷ್ಟು. . ಹಾನಿ 
ಯುಂಟಾಗುತ್ತದೆ. ಈ 


ರೋಗದ ಲಕ್ಷಣಗಳು: . ರೋಗದ ಚಿಹ್ನೆಗಳು ಸಾಮಾನ್ಯವಾಗಿ ಬೆಳೆಯು 
ತೆನೆಬಿಟ್ಟಮೇಲೆ ಕಾಣಬರುತ್ತವೆ. ರೋಗ ತಗುಲಿದ ಗಿಡಗಳಲ್ಲಿ. ರೋಗರಹಿತ ಗಿಡ 


ಗೋಧಿ 75 


ಗಳಿಗಿಂತ ಬೇಗ ಕಾಡಿಗೆ ತೆನೆಗಳು ಹೊರಬರುತ್ತವೆ. ಈ ಕಾಡಿಗೆ ತೆನೆಗಳು ಕಪ್ಪಾಗಿದ್ದು 
ಮೊದಲಿಗೆ ಶಿಲೀಂಧ್ರದ ಕೊಳವೆ ಚೀಲದಂತಹ ಬೀಜಕೋಶಗಳು ತೆಳುವಾದ 
ಪೊರೆಯಿಂದ ಕೂಡಿರುತ್ತವೆ. ಗಾಳಿಯ ಒತ್ತಡದಿಂದ ಈ ಪೊರೆಯು ಒಡೆದು 
ಕಾಡಿಗೆಯ ಕಪ್ಪುಪುಡಿಯು ಶಿಲೀಂಧ್ರದ ಬೀಜಕಣಗಳಾದ ಟೀಲಿಯೊ ಬೀಜಕಣಗಳಿಂದ 
ಕೂಡಿರುವುದಲ್ಲದೆ ಕ್ರಮೇಣ ಗಾಳಿಯ ಮುಖಾಂತರ ಪ್ರಸಾರವಾಗಿ ಕಾಡಿಗೆ ತೆನೆಯ 
ಮಧ್ಯಭಾಗವು ಮಾತ್ರ ಉಳಿಯುತ್ತದೆ. ರೋಗ ತಗುಲಿದ ತೆನೆಗಳಲ್ಲಿ ಕಾಳುಗಳು 
ಇರುವುದಿಲ್ಲ, ಇವುಗಳ ಬದಲಾಗಿ ಕಪ್ಪುಪ್ರಡಿಯಿಂದ ಕೂಡಿರುತ್ತವೆ, | 


ಆ ವ್ಯಾ ಲ। 
ಪಾ 7 ಇ 3 ನಾನ್‌ ರ 
ಹ. 





ಚಿತ್ರ 47: ಗೋಧಿ ಬೆಳೆಗೆ ಬರುವ ವಿರಳ ಕಾಡಿಗೆ ರೋಗದ ತೆನೆ 


ರೋಗಕಾರಕ ಜೀವಿ: ಯೂಸ್ವಿಲ್ಮಾಗೊ ನ್ಕೂಡ (Jens.) Rostrup. 
ವರ್ಗ : ಬೆಸಿಡಿಯೋಮ್ಮೆಸಿಟೀಸ್‌ '` 
ಪಂಗಡ : ಯೂಸ್ಟಿಲ್ಯಾಜಿನೇಲ್ಸ್‌ 
ಕುಟುಂಬ ; ಯೂಸ್ಟಿಲ್ಯಾಜಿನೇಸಿ 


ಶಿಲೀಂಧ್ರದ ಬೀಜಕಣಗಳಾದ ಟಿಲಿಯೋ ಬೀಜಕಣಗಳು ಹಸುರು ಮಿಶ್ರಿತ 
ಕಂದುಬಣ್ಣದಿಂದ ಕೂಡಿದ್ದು ಅಂಡಾಕಾರವಾಗಿರುತ್ತವೆ. ಇವುಗಳ ಹೊರಮೈ ಸಣ್ಣ 


76 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಸಣ್ಣ ಮುಳ್ಳುಗಳಿಂದ ಕೂಡಿದ್ದು ಅವುಗಳ ವ್ಯಾಸ 5.9೬ ಆಗಿರುತ್ತದೆ. ಈ ಬೀಜ 
ಕಣಗಳು ನೀರಿನಲ್ಲಿ ಮೊಳೆತು ಸೋಂಕಿನ ಮೊಳಕೆಯನ್ನೇ ಹೊರದೂಡಿಸುತ್ತವೆ- 
ಶಿಲೀಂಧ್ರವು ಕೆಲವೊಂದುಸಾರಿ ಸಂಕರಗೊಂಡು ಬೇರೆ ಬೇರೆ ವಂಶಾವಳಿಯನ್ನು 
ಉತ್ಪತ್ತಿಮಾಡುತ್ತದೆ. 


ರೋಗಚಕ್ರೆ : ರೋಗದ ಮೂಲಸೋಂಕು ಬೀಜದ ಒಳಭಾಗದಲ್ಲಿದ್ದು ಬೀಜ 
ಗಳಿಗೆ ಸೋಂಕು ತಗಲುತ್ತದೆ. ಮೊಳೆಯಾಗುವಾಗ ತೆನೆಬಿಡುವ ಕಾಲದಲ್ಲಿ ರೋಗದ 
ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ತರುವಾಯ ಸೋಂಕು ಇತರ ಗಿಡಗಳಿಗೆ ಗಾಳಿಯಲ್ಲಿ 
ಪ್ರಸಾರವಾಗುವಾಗ ಬೀಜಕಣಗಳ ಮೂಲಕ ಹರಡಿ ಹೂವಿನ ಶಲಾಕಾಗ್ರದ ಮೇಲೆ 
ಸೇರಿ ಸೋಂಕು ಶಲಾಕೆಯ ಮೂಲಕ ಬೀಜದಲ್ಲಿರುವ ಭ್ರೂ ಣಕ್ಕೆ ತಗಲುತ್ತದೆ, ಈ 
ತರಹದ ಸೋಂಕು ತಗುಲಿದ ಬೀಜಗಳು ಮುಂದೆ ರೋಗವನ್ನು ಹರಡಲು ಸಹಾಯಕ 
ವಾಗುತ್ತವೆ, 


ಸೋಂಕು 





ಚಿತ್ರ 48 ; ಗೋಧಿ ಬೆಳೆಗೆ ಬರುವ ವಿರಳ ಕಾಡಿಗೆ ರೋಗಚಕ್ರ 
ಹತೋಟಿ 


1. ರೋಗಪೀಡಿತ ಸಸ್ಯಗಳು ಕಾಡಿಗೆ ತೆನೆಗಳನ್ನು ಬೇಗ ಬಿಡುವುದರಿಂದ 
ಅವುಗಳನ್ನು ಕಿತ್ತು ನಾಶಮಾಡಬೇಕು. 


ಗೋಧಿ 77 


2. ಬಿತ್ತನೆ ಬೀಜಗಳನ್ನು ರೋಗವಿಲ್ಲದಂತಹ ಪ್ರದೇಶಗಳಿಂದ ತಂದು 
ಬಿತ್ತನೆಗೆ ಉಪಯೋಗಿಸಬೇಕು ಅಥವಾ ಶಿಫಾರಸು ಮಾಡಿದ 
ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. 


3. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು... 


ಬೀಜೋಪಚಾರ : ರೋಗದ ಸೋಂಕು ಬೀಜದ ಒಳಭಾಗದಲ್ಲಿರುವುದರಿಂದ 
ಬೀಜಗಳಿಗೆ ಬಿಸಿನೀರಿನ ತಾಪ ಅಥವಾ ಬಿಸಿಲಿನ ಚಿಕಿತ್ಸೆ ಮಾಡುವುದು ಅಗತ್ಯ. 
ಬಿಸಿನೀರಿನ ತಾಪ ಕೊಡುವಾಗ ಬೀಜಗಳನ್ನು 50-55°೮ ಉಷ್ಣಾಂಶವಿರುವ ಬಿಸಿ 
ನೀರಿನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಅದ್ದಿ (ನೆನಸಿ) ಅನಂತರ ಒಣಗಿಸಬೇಕು. 


ಬೀಜಗಳಿಗೆ ಬಿಸಿಲಿನ ಚಿಕಿತ್ಸೆಯನ್ನು ಬಿಸಿನೀರಿನ ತಾಪದ ಬದಲು ಮೇ 
ತಿಂಗಳಿನಲ್ಲಿ ಕೊಡುವುದು ಒಳ್ಳೆಯದು. ಅದರಲ್ಲಿ ಮೊದಲು ಬೀಜಗಳನ್ನು ತಣ್ಣೀರಿ 
ನಲ್ಲಿ ನೆನಸಿ ಅನಂತರ ಮಧ್ಯಾಹ್ನದ ಬಿಸಿಲಿನಲ್ಲಿ 4 ಗಂಟೆಗಳ ಕಾಲ ಒಣಗಿಸಬೇಕು. 


4, ರಸಾಯನಿಕ ಬೀಜೋಪಚಾರ: ಒಂದು ಕೆ.ಜಿ. ಬೀಜವನ್ನು 2.5 
ಗ್ರಾಮ್‌ ವೈಟಾವ್ಕಾಕ್ಸ್‌ ಅಥವಾ ಬ್ಯಾವಿಸ್ಟಿನ್‌ ಶಿಲೀಂಧ್ರನಾಶಕವನ್ನು ಬೆರಸಿ 
ಬೀಜೋಪಚಾರ ಮಾಡಬೇಕು. 


5. ರೋಗನಿರೋಧಕ ಶಕ್ತಿಯುಳ್ಳ ತಳಿಗಳಾದ ಎಸ್‌.ಪಿ. ತಳಿಗಳನ್ನು 
ಉಪಯೋಗಿಸುವುದರಿಂದಲೂ ರೋಗವನ್ನು ಹತೋಟಿಮಾಡಬಹುದು. 


3, ಕಾಡಿಗೆ (ಬಂಟ್‌) ರೋಗಗಳು (ಸ್ಮಟ್‌ ಅಥವಾ ಬಂಟ್‌) 


ಭಾರತದಲ್ಲಿ 3 ರೀತಿಯ ಬಂಟ್‌ರೋಗಗಳನ್ನು ಗೋಧಿ ಬೆಳೆಯ ಮೇಲೆ ಗುರ್ತಿಸ 
ಲಾಗಿದೆ. ಈ ರೋಗಗಳಲ್ಲಿ ಧಾನ್ಯವು ಸುಟ್ಟಂತೆ ಕಾಣುವುದರಿಂದ ಇವುಗಳಿಗೆ 
ಬಂಟ್‌ ರೋಗ ಎನ್ನುತ್ತಾರೆ, ಈ ತರಹದ ರೋಗ ತಗುಲಿದ ಬೀಜಗಳು ಅಸಹ್ಮ 
ವಾಸನೆಯಿಂದ ಕೂಡಿರುತ್ತವೆ. 


ರೋಗಲಕ್ಷಣಗಳು: ಈ ಮೂರು ರೋಗಗಳು ತಗುಲಿದ ಗಿಡಗಳಲ್ಲಿ ರೋಗದ 
ಚಿಹ್ನೆಗಳು ತೆನೆಗಳು ಹೊರಬಂದ ಮೇಲೆ ಕಾಣಿಸಿಕೊಳ್ಳುತ್ತವೆ. ರೋಗ ತಗುಲಿದ 
ಗಿಡಗಳ ತೆನೆಗಳಲ್ಲಿ ಕಾಳುಗಳಿಗೆ ಬದಲು. ಬೂದುಬಣ್ಣದ ಕಾಡಿಗೆಯಂತಹ ಉಂಡೆಗಳು 
ಉತ್ಪತ್ತಿಯಾಗುತ್ತವೆ, ಇವುಗಳು ಒಡೆದಾಗ ವಾಸನೆಯುಳ್ಳ ಕಪ್ಪು ಬಣ್ಣದ 
ಟೀಲಿಯೋ ಬೀಜಕಣಗಳ ಪುಡಿ ಹೊರಗೆ ಬರುತ್ತದೆ. 


78 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟೆ 


1. ಗುಡ್ಡದ ಅಥವಾ ನೈಜಬಂಟ್‌ (ಹಿಲ್‌ ಬಂಟ್‌) 
ರೋಗಕಾರಕಜೀವಿ; ಟಿಲಿಹಿಯಾ ಕ್ಯಾರಿ (D.C.) Tu!, 
ಟಿಲಿಷಿಯಾ ಪೊಟಿಡಾ (Wallr.) Lirv. 
ವರ್ಗ : ಬೆಸಿಡಿಯೋಮೈಸಿಟೀಸ್‌ 
ಪಂಗಡ ; ಯೂಸ್ಸಿಲ್ಮಾಜಿನೇಲ್ಲಾ 
ಕುಟಂಂಬ : ಟಿಲಿಸಿಯೇಸಿ | 
2, ಮೈದಾನ ಪ್ರದೇಶಗಳಲ್ಲಿ ಬರುವ ಕರ್ನಾಲ್‌ ಅಥವಾ wig ಬಂಟ್‌ 
(ಪಾರ್ಷಿಯಲ್‌ ಬಂಟ್‌" ) 
ರೋಗಕಾರಕ ಜೀವಿ: ನಿವೋಹಿಯ ಇಂಡಿಕಾ (Mitra) Mundk. 
ವರ್ಗ : ಬೆಸಿಡಿಯೊಮ್ಮೆಸಿಟೀಸ್‌ 
ಪಂಗಡ : ಯೂಸ್ಟಿಲ್ಮಾಜಿನೇಲ್ಸ್‌ 
ಕಂಟುಂಬ : ಟಿಲಿಸಿಯೇಸಿ 


ರೋಗಚಕ್ರ : ಶಿಲೀಂಧ್ರದ ಬೀಜಕಣಗಳು ಬೀಜಗಳ ಹೊರಮೈನಲ್ಲಿ ಅಂಟಿ 
ಕೊಂಡಿದ್ದು ರೋಗದ ಸೋಂಕನ್ನು ಬೀಜದ ಮೂಲಕ ಹರಡುತ್ತವೆ. ಈ ಬೀಜ 
ಕಣಗಳು ಸುಮಾರು 25 ವರ್ಷಗಳ ಕಾಲ ಜೀವಿಸಬಲ್ಲವು. ಕೆಲವೊಂದು ಸಾರಿ 
ಸೋಂಕು ಮುಖ್ಯವಾಗಿ ಬೀಜಗಳಿಂದ ಹರಡಿದರೂ ಮಣ್ಣಿನಲ್ಲಿರುವ ಬೀಜಕಣಗಳು 
ಸಹ ಸೋಂಕನ್ನು ತರುವುದಕ್ಕೆ ಕಾರಣವಾಗುತ್ತದೆ. 


ಹತೋಟಿ 


1. ಶಿಫಾರಸುಮಾಡಿದ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. 
2 ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ: ಬಿತ್ತನೆ ಬೀಜಗಳನ್ನು ಪಾದರಸ ಸಂಯುಕ್ತ ಶಿಲೀಂಧ್ರ 
ನಾಶಕಗಳಾದ 2 ಗ್ರಾಮ್‌ ಅಗ್ರಸಾನ್‌ ಅಥವಾ ಸೆರಸಾನ್‌ ಅಥವಾ ಗಂಧಕದ ಪುಡಿ 
ಅಥವಾ ಕಾಪರ್‌ ಕಾರ್ಬೊನೇಟ್‌ಅನ್ನು ಒಂದು ಕೆ.ಜಿ. ಬೀಜಕ್ಕೆ ಬೆರಸಿ ಅನಂತರ 
ಬಿತ್ತನೆಮಾಡಬೇಕು. 


4, ಬೂದಿರೋಗ (ಪೌಡರಿ ಮಿಲ್‌ಡ್ಯು) 
ಈ ರೋಗವು ಸಹ ಗೋಧಿ ಬೆಳೆಯ ಮುಖ್ಯವಾದ ರೋಗ, ವಾತಾವರಣ 
ತಂಪಾಗಿದ್ದು ಮತ್ತು ಮೋಡದಿಂದ ಕೂಡಿದ್ದಾಗ ಈ ರೋಗ ಹೆಚ್ಚಾಗಿ ಬೆಳೆಗೆ 
ತಗುಲಿ ಹೆಚ್ಚಿನ ಹಾನಿಯನ್ನುಉಂಟುಮಾಡುತ್ತದೆ. 


ಗೋಧಿ 79 


ರೋಗದ ಲಕ್ಷಣಗಳು: ರೋಗ ಬಂದಾಗ ಎಲೆಗಳ ತಳಭಾಗದಲ್ಲಿ ಮೊದಲಿಗೆ 
ಬಿಳಿಪುಡಿಯಂತಹ ಚಿಹ್ನೆಗಳನ್ನು ಕಾಣಬಹುದು. ರೋಗವು. ವೃದ್ಧಿಗೊಂಡಂತೆಲ್ಲ 
ಈ ಬಿಳಿ ಪುಡಿಯು ಬೂದಿಬಣ್ಣಕ್ಕೆ ತಿರುಗಿ ಎಲೆಯ ಮೇಲ್ಭಾಗದಲ್ಲಿಯೂ ಸಹ 
ಕಾಣಬರುತ್ತದೆ. ಎಲೆಯ ಭಾಗದಲ್ಲಿ ಅಲ್ಲದೆ ಎಲೆಯ ಓರೆ ಮತ್ತು ತೆನೆಯ 
ಮೇಲೂ ಬಿಳಿಯ ಹುಡಿಯನ್ನು ಕಾಣಬಹುದು. 





ಚಿತ್ರ 49 : ಗೋಧಿ ಬೆಳೆಗೆ ಬರುವ ಬೂದಿರೋಗದ ಚಿನ್ನೆ ಎಲೆಯ ಮೇಲೆ ಪುಡಿ 
(ಹುಡಿ) ಯನ್ನು ಕಾಣಬಹುದು 


ರೋಗಕಾರಕಜೀವಿ: ಎರಿಸೈಫೆ ಗ್ರಾಮಿಸಿಸ್‌ ಟ್ರಿಟಿಸಿ (D.C.) 8, P. Marchal, 
ವರ್ಗ : ಆೃಸ್ಕೊಮ್ಮೆಸಿಟೇಸ್‌ 
ಪಂಗಡ : ಎರಿಸೈಫೇಲ್ಡ್‌ 
ಕುಟುಂಬ : ರಿಸಿ ಫೇ 


ಶಿಲೀಂಧ್ರದ ಕವಚವು ರೋಗ ತಗುಲಿದ ಎಲೆಯ ಹೊರಭಾಗದಲ್ಲಿದ್ದು 
ಚಿಕ್ಕ ಚಿಕ್ಕ ಕೊನಿಡಿಯೋಫೋರ್‌ಗಳನ್ನು ಉತ್ಪತ್ತಿಮಾಡುವುದಲ್ಲದೆ ಇವುಗಳ ತುದಿ 


80 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಯಲ್ಲಿ ಬೀಜಕಣಗಳಾದ ಕೊನಿಡಿಯಾಗಳು ಸಾಲಾಗಿ ಒಂದರ ಮೇಲೊಂದು 
ಉತ್ಪತ್ತಿಯಾಗುತ್ತವೆ. ಕೊನಿಡಿಯಾಗಳು ಮೊಟ್ಟೆಯಾಕಾರವಾಗಿದ್ದು ಅವುಗಳ 
ಅಳತೆ 20-30 x 8-194 ಉಳ್ಳದ್ದಾಗಿರುತ್ತವೆ. ಕೆಲವೊಂದು ಸಾರಿ ಶಿಲೀಂಧ್ರವು 
ಲೈಂಗಿಕವಾಗಿ ಪೆರಿತೀಷಿಯಾ ಎಂಬ ಫಲನಕಾಯಗಳನ್ನು ಉತ್ಪತ್ತಿಮಾಡುತ್ತದೆ. 
ಅವುಗಳಲ್ಲಿ ಸ್ಕೊಸ್ಟೋರ್ಸ್‌ ಎಂಬ ಬೀಜಕಣಗಳು ಇರುತ್ತವೆ. | 


ರೋಗಚಕ್ತ್ರ : ಶಿಲೀಂಧ್ರದ ಮೂಲಸೋಂಕು ರೋಗಪೀಡಿತ ಗಿಡದ ಭಾಗಗಳು 
ಮತ್ತು ಆಸರೆಸಸ್ಯ ಹಾಗೂ ಪೆರಿಶೀಷಿಯಾ ಫಲನಕಾಯಗಳಿಂದ ಬಿಳೆಗೆ ಬರುತ್ತವೆ. 
ಕ್ರಮೇಣ ಸೋಂಕು ಗಾಳಿಯಲ್ಲಿ ಪ್ರಸಾರವಾಗುವ ಕೊನಿಡಿಯಾ ಬೀಜಕಣಗಳಿಂದ 
ಬೇರೆ ಗಿಡಗಳಿಗೆ ಹರಡುತ್ತದೆ. | 


ಹತೋಟಿ 


| 


1. ಬೆಳೆಗೆ ರೋಗ.ಬಂದಾಗ ಶೇಕಡಾ 0.2ರ ಗಂಧಕದ ಸಿಂಪರಣೆಯನ್ನು 
15-20 ದಿವಸಗಳಿಗೊಮ್ಮೆ ಸಿಂಪಡಿಸಬೇಕು. 


2. ಬಿಳೆಗೆ ಗಂಧಕದ ಪುಡಿಯನ್ನು ಎಕರೆಗೆ 6-7 ಕೆ.ಜಿ. ಪ್ರಮಾಣದಲ್ಲಿ 
ಉದುರಿಸಿ ತಡೆಗಟ್ಟಬೇಕು. 


5. ಎಲೆಚುಕ್ಕೆ ರೋಗ 


(ಆ) ಎಲೆಯ ಅಂಗಮಾರಿ ರೋಗ: (ಲೀಪ್‌ ಬ್ಲೈಟ್‌) 


ಈ ರೋಗದ ಹಾನಿಯು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಕಂಡುಬಂದಿದೆ. 
ಈ ಬೆಳೆಯ ಕೆಲವು ಜಾತಿ ತಳಿಗಳಲ್ಲಿ ರೋಗದ ಶೀವ್ರತೆ ಜಾಸ್ತಿ. 


ರೋಗದ ಲಕ್ಷಣಗಳು : ರೋಗದ ಚಿಹ್ನೆಗಳನ್ನು ಬೆಳೆಯ ಮೇಲೆ ಬೆಳೆಗೆ 7-8 
ವಾರಗಳಾಗಿದ್ದಾಗ ನೋಡಬಹಂದು. ರೋಗಪೀಡಿತ ಗಿಡದ ಎಲೆಯ ಮೇಲೆ ಕಂದು 
ಬಣ್ಣದ ಅಂಡಾಕಾರದ ಚುಕ್ಕೆಗಳಿರುತ್ತವೆ. ರೋಗವು ಹೆಚ್ಚಿದಂತೆಲ್ಲ ಚುಕ್ಕೆಗಳು 
ಒಂದಕ್ಕೊಂದು ಸೇರಿ ದೊಡ್ಡದಾಗಿ ಕೊನೆಗೆ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. 
ರೋಗದ ಸೊಂಕು ಬೀಜ ಮತ್ತು ರೋಗಪೀಡಿತ ಭಾಗಗಳಾದ ಕೂಳೆ ಇತ್ಯಾದಿಗಳಲ್ಲಿ 
ಇರುತ್ತದೆ. ಅನಂತರ ರೋಗವು ಗಾಳಿಯಲ್ಲಿ ಚಲಿಸುವ ಬೀಜಕಣಗಳಾದ ಕೊನಿಡಿಯಾ 
ಗಳಿಂದ ಹರಡುತ್ತದೆ. 


ರೋಗಕಾರಕ ಜೀವಿ : 


ಗೋಧಿ 81 


ಆಲ್ಬರ್‌ನೇರಿಯಾ ಟ್ರಿಟಿಸಿನ 7786868 and Prabhu 
ಡ್ಮುಟಿರೋಮೈಸಿಟೀಸ್‌ 

ಮೊನಿಲಿಯೇಲ್ಸ್‌ 

ಡಿಮ್ಮಾಟಿಯೇಸಿ 





ಚಿತ್ರ 50: ಗೋಧಿ ಬೆಕೆಗೆ ಬರುವ ಎಲೆಯ ಅಂಗಮಾರಿ ರೋಗ, 


ಎಲೆಯ ಮೇಲೆ ಅಂಡಾಕಾರದ ಚುಕ್ಕೆಗಳು 


(ಆ) ಸೆಪ್ಟೋರಿಯಾ ಎಲೆಚುಕ್ಕೆರೋಗ (ಸೆಪ್ಟೋರಿಯಾ ಲೀಫ್‌ ಬ್ಲೆ ಆಟ್‌): 
ಈ ರೋಗವನ್ನು ಸಹ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಗುರುತಿಸಲಾಗಿದೆ. 


ರೋಗದ ಲಕ್ಷಣಗಳು: ರೋಗದ ಮೊದಲನೆ ಚಿಹ್ನೆಯನ್ನು ರೋಗಪೀಡಿತ 
ಭಾಗಗಳಾದ ಎಲೆ ಮತ್ತು ಒರೆಗಳ ಮೇಲೆ ಗುಂಡಾದ ಹಳದಿಬಣ್ಣದ ಚುಕ್ಕೆಗಳಿಂದ 
ಗುರುತಿಸಬಹುದು. ಈ ಹಳದಿ ಚುಕ್ಕೆಗಳು ಕ್ರಮೇಣ ಕೆಂಪುಬಣ್ಣಕ್ಕೆ ತಿರುಗಿ ಅವುಗಳ 
ಭಾಗದಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಉತ್ಪತ್ತಿಯಾಗಂವುವು. ಇವುಗಳೇ 
ಶಿಲೀಂಧ್ರದ ಪಿಕ್ನೀಡಿಯಾ ಫಲನಕಾಯಗಳು. ರೋಗವು ಎಳೆಯ ಎಲೆಗಳ ಮೇಲೆ 
ಬಂದಾಗ ಅವು ಸಾಯುತ್ತವೆ. ರೋಗದ ಸೋಂಕು ರೋಗದಿಂದ ಕೂಡಿದ 


ತೌ 


82 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಎಲೆಯ ಭಾಗ ಮತ್ತು ಬೀಜಗಳಿಂದ ಬರುತ್ತದೆ. ಅನಂತರ ರೋಗವು ಶಿಲೀಂಧ್ರದ 
ಬೀಜಕಣಗಳಾದ ಕೊನಿಡಿಯಾಗಳಿಂದ ಹರಡುತ್ತವೆ. ಈ ಕೊನಿಡಿಯಾಗಳು 
ಪಿಕ್ಲೀಡಿಯಾಗಳಲ್ಲಿ ಉತ್ಪತ್ತಿಯಾಗುತ್ತವೆ. 
ರೋಗಕಾರಕ ಜೀವಿ: ಸೆಪ್ಟೋರಿಯಾ ಟ್ರಿಟಿಸಿ Rob. and Desm. 
ವರ್ಗ : ಡ್ಕುಟಿರೋಮೈಸಿಟೀಸ್‌ 
ಪಂಗಡ : ಸ್ಪಿರಾಪ್ಲಿಡೇಲ್ಸ್‌ 
ಕುಟುಂಬ : ಸ್ಟಿರಾಪ್ಸಿಡೇಸಿ 


(ಇ) ಹೆಲ್‌ಮಿಂಥೊಸ್ಟೋರಿಯಂ ಎಲೆಚುಕ್ಕೆರೋಗ (ಹೆಲ್‌ಮಿಂಥೊಸ್ಟೋರಿಯಂ 
ಲೀಫ್‌ಸ್ಟಾಟ್‌) : ಈ ರೋಗವು ಸಹ ಗೋಧಿ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿಯೂ 
ಕಂಡು ಬರುತ್ತದೆ. ರೋಗದಿಂದ ಉಂಟಾಗುವ ಹಾನಿಯನ್ನು ಬೆಳೆಯ ಮೇಲೆ 
ಬೆಳೆಯ ಎಲ್ಲ ಹಂತಗಳಲ್ಲಿಯೂ ಕಾಣಬಹುದು. 





ಚಿತ್ರ 51: ಗೋಧಿ ಬೆಳೆಯ ಮೇಲೆ ಬರುವ ಹೆಲ್‌ ಮಿಂಥೊಸ್ಟೋರಿಯಂ 
ಎಲೆ ಚುಕ್ಕೆರೋಗ (ಎಲೆಯ ಮೇಲೆ ಅಂಡಾಕಾರದ ಹಳದಿ ಬಣ್ಣದ ಚುಕ್ಕೆಗಳು) 


ರೋಗದ ಲಕ್ಷಣಗಳು: ಸಸಿಗಳು ಮೊಳಕೆಯಲ್ಲಿ ಕೊಳೆಯಬಹುದು, 
ಬಲಿತ ಗಿಡಗಳ ಎಲೆಗಳ ಮೇಲೆ ಚುಕ್ಕೆಗಳು ಉತ್ಪತ್ತಿಯಾಗುವುವು. ಈ . 


ಗೋಧಿ 83 


ಚುಕ್ಕೆಗಳು ಅಂಡಾಕಾರವಾಗಿದ್ದು ಹಳದಿಬಣ್ಣವಿರುತ್ತವೆ. ರೋಗವು ಹೆಚ್ಚಿದಂತೆ 
ಕ್ರಮೇಣ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಸೋಂಕು ಬೀಜಗಳಿಂದ ಬರುತ್ತದೆ 
ಮತಂ, ಗಾಳಿಯಲ್ಲಿ ಚಲಿಸುವ ಶಿಲೀಂಧ್ರದ ಕೊನಿಡಿಯಾಗಳಿಂದ ಇತರ ಸಸ್ಯಗಳಿಗೆ 
ಹರಡುತ್ತದೆ. | 


ರೋಗಕಾರಕ ಜೀವಿ: ಹೆಲ್‌ಮಿಂಥೊಸ್ಪೊರಿಯಂ ಸಟೈವಂ 
Pammel, King and Bakke. 
ವರ್ಗ : ಡ್ಕುಟಿರೊಮ್ಮೆಸಿಟೀಸ್‌ 
ಪಂಗಡ ಮೊನಿಲಿಯೇಲ್ಡ್‌ 
ಕುಟುಂಬ : ಡಿಮ್ಯಾಟಿಯೇಸಿ 


ಹತೋಟಿ 
1. ಶಿಫಾರಸು ಮಾಡಿದ ಬೀಜಗಳನ್ನೇ ಬಿತ್ತನೆಗೆ ಉಪಯೋಗಿಸಬೇಕು. 
೭. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ : ಮೇಲೆ ತಿಳಿಸಿರುವ ಮೂರು ಎಲೆಚುಕ್ಕೆ ರೋಗಗಳ ಮೂಲ 
ಸೋಂಕು ಬೀಜಗಳ ಮುಖಾಂತರ ಬರುವುದರಿಂದ ಬೀಜಗಳಿಗೆ ಪಾದರಸ ಸಂಯುಕ್ತ 
ಶಿಲೀಂಧ್ರನಾಶಕಗಳಾದ 2 ಗ್ರಾಮ್‌ ಅಗ್ರಸಾನ್‌ ಅಥವಾ ಸೆರಸಾನ್‌ ಇತ್ಯಾದಿಗಳನ್ನು 
1 ಕೆ.ಜಿ. ಬೀಜಗಳಿಗೆ ಬೆರಸಿ ಬಿತ್ತನೆಮಾಡಬೇಕು. 


ಶಿಲೀಂಧ್ರನಾಶಕ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: ಬೆಳೆಯ 
ಮೇಲೆ 40 ಗ್ರಾಮ್‌ ಮ್ಯಾನೆಬ್‌ ಅಥವಾ ಜೈನೆಬ್‌ ಶಿಲೀಂಧ್ರನಾಶಕವನ್ನು 18 
ಲೀಟರ್‌ ನೀರಿನಲ್ಲಿ ಬೆರೆಸಿ 15-20 ದಿವಸಗಳಿಗೊಂದಾವರ್ಶಿ ಸಣ್ಣಪೈರು ಇರುವಾಗಿ 
ನಿಂದಲೇ ಸಿಂಪಡಿಸಬೇಕು. 


6. ಬುಡ ಕೊಳೆಯುವ ರೋಗೆ (ಫುಟ್‌ ರಾಟ್‌) 


ಈ ರೋಗವೂ ಸಹ ಗೋಧಿಯನ್ನು ಬೆಳೆಯುವ ಭಾರತದ ಎಲ್ಲ ಪ್ರದೇಶಗಳಲ್ಲಿ 
ಕಂಡುಬಂದಿದೆ. ಇದರ ಹಾನಿಯು ಕರ್ನಾಟಕ ರಾಜ್ಯದ ಕಪ್ಪುಮಣ್ಣಿನ ಪ್ರದೇಶದಲ್ಲಿ 
ಹೆಚ್ಚಾಗಿರುವುದು ತಿಳಿದುಬಂದಿದೆ. 


ರೋಗ ಲಕ್ಷಣಗಳು : ಭೂಮಿಯಲ್ಲಿ ಹೆಚ್ಚಿನ ತೇವಾಂಶವಿದ್ದಾಗ ಈ ರೋಗದ 
ತೀವ್ರತೆ ಹೆಚ್ಚು. ಇಂತಹ ಪ್ರದೇಶಗಳಲ್ಲಿ ಶಿಲೀಂಧ್ರವು ಬಿಳಿಯ ಶಿಲೀಂಧ್ರದ 


84 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಕವಚವನ್ನು ಉತ್ಪತ್ತಿಮಾಡಿ ಗಿಡದ ಬುಡದಲ್ಲಿರುವ ಎಲೆಯ ಒರೆಯಲ್ಲಿ ಹೊಕ್ಕು 
ಅನಂತರ ಗಿಡದ ಬುಡ ಕೊಳೆಯಲು ಪ್ರಾರಂಭಿಸುತ್ತದೆ. ಇಂತಹ ಭಾಗಗಳಲ್ಲಿ 
ಮತ್ತು ಗಿಡದ ಸುತ್ತ ಇರುವ ಮಣ್ಣಿನಲ್ಲಿ ಸಾಸಿವೆ ಆಕಾರದ ಕಪ್ಪು ಅಥವಾ. ಕಂದು 
ಬಣ್ಣದ ಸ್ಕೈರೋಷಿಯಾಗಳನ್ನು ಕಣ್ಣಿನಿಂದ ನೋಡಬಹುದು. ರೋಗಪೀಡಿತ 
ಗಿಡಗಳು ಒಣಗುತ್ತವೆ ಅಥವಾ ಕೊಳೆಯಲು ಪ್ರಾರಂಭಿಸಂತ್ರವೆ. ರೋಗದ ಸೊಂಕು 
ಮಣ್ಣಿನಲ್ಲಿರುವ ಮತ್ತು ಧೋಗ ತಗಲಿದ ಗಿಡದ ಭಾಗದಲ್ಲಿರುವ ಸ್ಮೈರೋಷಿಯಾ 
ಗಳಿಂದ, ನೀರಾವರಿ ಮತ್ತು ಅಂತರ ಬೇಸಾಯದಿಂದ ರೋಗವು ಹರಡುತ್ತದೆ. | 


ರೋಗಕಾರಕ ಜೀವಿ: ಸ್ಕೈರೋಷಿಯಂ ರಾಲ್ಫ್‌ಸೈ (Sacc.) Curzi | 
ವರ್ಗ : ಡ್ಮುಟಿರೊಮೈಸಿಟೀಸ* | 
ಪಂಗಡ : ಮೈಸೀಲಿಯ ಸ್ಟೆರಿಲಿಯಾ 


ಹತೋಟಿ 


1. ಭೂಮಿಯಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ಅಲ್ಲಲ್ಲಿ ತೆಗೆಯ 
ಬೇಕು; .'* 


2. ಗಿಡಗಳಿಗೆ ಸಮತೋಲನದ ಆಹಾರಾಂಶಗಳನ್ನು ಕೊಟ್ಟು ಕೆ ಬೆಳೆಯನ್ನು ಬೆಳೆಯ 
ಬೇಕು. 


:3. ರೋಗವಿರುವ ಸ್ಥಳಗಳಲ್ಲಿ ಸೆರಸಾನ" ಶಿಲೀಂಧ್ರನಾಶಕವನ್ನು ಶೇಕಡಾ 0.2 
ಪ್ರಮಾಣದಲ್ಲಿ ಭೂವಿಂಗೆ ಹಾಕಬೇಕು. 


7. ತೆನೆಕೊಳೆ (ತನೆ ಸುಕ್ಕು, ತುಂಡು) ರೋಗ (ಇಯರ್‌ಕಾಕಲ್‌) 


ಈ ರೋಗವು ಭಾರತದ ಉತ್ತರ ಪ್ರದೇಶ, ಪಂಜಾಬ್‌, ದೆಹಲಿ ಮತ್ತು 
ಇತರ ಗೋಧಿ ಬೆಳೆಯುವ ಪ್ರದೇಶಗಳಲ್ಲಿ ಬಂದು ಕೆಲವು ಸಾರಿ ತೀವ್ರರೂಪದಲ್ಲಿ 
ಕಾಣಿಸಿಕೊಳ್ಳುತ್ತದೆ. 


ರೋಗಲಕ್ಷಣಗಳು : ರೋಗಪೀಡಿತ ಎಳೆಯ ಗಿಡಗಳಲ್ಲಿನ ಎಲೆಗಳು ಸುರುಳಿ 
ಸುತ್ತಿಕೊಳ್ಳುವುವು. ಅನಂತರ ಅಂತರ ಭಾಗಗಳಾದ ಕಾಂಡ, ಎಲೆಗಳ ಮೇಲೆ 
ಹಳದಿ ಅಂಟು ವಸ್ತುವಿನಂತಹ ದ್ರವದಿಂದ ರೋಗವನ್ನು ಗುರುತಿಸಬಹುದು. ತೆನೆಯ 
ತೊಟ್ಟು ತಿರುಚಿದಂತೆ ಕಾಣಿಸುತ್ತದೆ. ಕೆಲವು ವೇಳೆ ತೆನೆಗಳು ಹೊರಗೆ ಬಾರದೆ 


ಗೋಧಿ 85 


ಇರುವುದುಂಟು. ಇಂತಹ ಇಂತಹ ತೆನೆಗಳೆಲ್ಲಿ ಬೀಜಗಳು ಉತ್ಪತ್ತಿಯಾಗುವುದರ 
ಬದಲು ಸಣ್ಣದಾದ ಕಪ್ಪು ಅಥವಾ ಕಂದುಬಣ್ಣದ ದುಂಡಾದ ಮತ್ತು ಗಡುಸಾದ 
ಗಂಟುಗಳು ಉತ್ಪತ್ತಿಯಾಗುವುವು. ಇಂತಹ ಗಂಟುಗಳಲ್ಲಿ ಸುಮಾರು 20 ಸಾವಿರಕ್ಕೂ 
ಹೆಚ್ಚಾಗಿ ಜಂತುಹುಳುಗಳಿರುತ್ತವೆ. ಬ್ಯಾಕ್ಟೀರಿಯಾ ಮತ್ತು ಜಂತುಹುಳು ಒಟ್ಟಿಗೆ ಸೇರಿ 
ರೋಗವನ್ನು ತರುತ್ತವೆ. ರೋಗದ ಸೊಂಕು ಬೀಜದಲ್ಲಿರುವ ಬೀಜದ ಗಂಟುಗಳಂ 
ಮಣ್ಣಿನಲ್ಲಿರುವ ಬೀಜಗಂಟಂಗಳು ಮತ್ತು ಸೂಕ್ಷ ಜಂತುಗಳಿಂದ ಹರಡುತ್ತವೆ. 


ರೋಗಕಾರಕಜೀವಿ ; 


1. ಬ್ಯಾಕ್ಟೀರಿಯಾ: ಕೋರಿನಿ ಬ್ಯಾಕ್ಟೀರಿಯಂ ಟ್ರಿಟಿಸಿ (Hutch.) Burkholder. 
ವರ್ಗ : ಸೈಜೊಮೈಸಿಟೇಸ್‌ 
ಪಂಗಡ ; ಕೊರಿನಿಬ್ಯಾಕ್ಟೀರಿಯೇಲ್ಸ್‌ 
ಕಂಟುಂಬ ; ಕೊರಿನಿಬ್ಮಾಕ್ಟೀರಿಯೇಸ 


2. ಸೂಕ್ಷ್ಮ ಜಂತುಹುಳು : ಅಂಗ್ಚಿನ ಟ್ರಿಟಿಸಿ (Steinbuch) Chitwood 
ವರ್ಗ : ನೆಮಟೋಡ 
ಪಂಗಡ : . ಟೈಲಂಕಿಡ 
ಕುಟುಂಬ : ಟೈಲಂಕಿಡೆ 


1. ಬೀಜವನ್ನು ರೋಗರಹಿತ ಪ್ರದೇಶಗಳಿಂದ ಸಂಗ್ರಹಿಸಬೇಕು. 
2. ಶಿಫಾರಸು ಮಾಡಿದ ಬಿತ್ತನೆ ಬೀಜಗಳನ್ನು ಉಪಯೋಗಿಸಬೇಕು. 


3, ಬೀಜಗಳಲ್ಲಿರುವ ಗಂಟುಗಳನ್ನು ನೀರಿನಲ್ಲಿ ಕರಗಿಸಿದ ಶೇಕಡಾ 20ರ 
ಉಪ್ಪಿನ ದ್ರಾವಣದಲ್ಲಿ ಅದ್ದಿ ಮೇಲೆ ತೇಲುವ ಬೀಜಗಳನ್ನು ಮತ್ತು 
ಗಂಟುಗಳನ್ನು ಹೊರತೆಗೆದು ಉಳಿದ ಬೀಜಗಳನ್ನು ಬಿತ್ತನೆಗೆ 
ಉಪಯೋಗಿಸಬೇಕು. 


4. ಹೆಚ್ಚಿನ ರೋಗವಿರುವ ಪ್ರದೇಶದಲ್ಲಿ ಗೋಧಿ ಬೆಳೆಯನ್ನು ಬಿಟ್ಟೂ 
ಬೇರೆ ಬೆಳೆಗಳನ್ನು ಅಂದರೆ ರಾಗಿ, ಜೋಳಗಳನ್ನು ಸರದಿ ಬೆಳೆಯಾಗಿ 
ಬೆಳೆಯುವುದು ಒಳ್ಳೆಯ ಪದ್ಧತಿ. 


86 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 





(ಗೌರ 50೫9 081 ಉಟ 
Ce 2071೬ 009 ೪08೮ are o pe) 
`02೫೮೫ಂ% Han ಇಂ Rene 
81 "weucto ೧೨೦೧೪೧೧ eng 
Grae CE "wear ey ಜಡಿ 


೫:೫ ೩ 0೪ ಆಧಿ ಲಭ ಬಾಡಿ 09 ' 


"ಲ ಉಲ TUG 99೫1 Ce 
Rev Hoee ಗಟ 02 ಟಂ 1 
"ಇಾಧಜಲದಂಳ ಓಥಿಣ ೪೦೮೧೦ 'ಾಜಂಣುಂ 
81 'ಜಬಲಣಔೌದ prove wen eum 
ಧನಂ Bh 'ಬಣಕೂಲಂೌಂ20% ಧೇ 
೨೫೨% 0೪ ಧಿಂ ಬಗ್ಗಾ ಬಾಡಿ 0) 


“(peweop oreo seu 
021 ac “ಇ 09 Broeyeec) 
ಜೀರಾ ಇಂ Up Recpeew 





(೧೯೦೫ super 
(-9 percep). 
೫೫೫ ಆಯಿ ನೇದ ೧ಲ ೧ಂಲಇಲಂp (0) 


ದ೦೫ ಕಗ 7 
೨1 ದಂ ಜಜಗೇಂ ಐಲ 2% (1) 
ಜಂ೫ಂ yan “2 
“ಲೇಟ ಓಲ್ಲುಂಜ 
ನಿದಿ ಬೀ ಎ ರೀಟ PಂಿಧQ noc 


ದಂ se 2 pun EN Rl Roos anes :pemmen hoe ಇುಣ "1 

LL  ಗೌಂದಿಗಾಣ ಜಣ 1] 
ನೀದಿಆ ನಿನೋ ನಿಂ ೧ಲುಣಜಟುಉಂಜಂಾ ೧ 

Bo 2 


80೬೬ ಹಟ 


seule ಬಂತ Resyheg ಲಾರ 


ಗೋಧಿ &7 


ಉಳಿದ ರಕ್ಷಣಾಕ್ರಮಗಳು 


1. ಹೊಲದಲ್ಲಿ ಕಾಡಿಗೆ ರೋಗ ತಗುಲಿದ ಸಸ್ಯಗಳ: ಕಾಡಿಗೆ ತೆನೆಗಳನ್ನು 
ಸಂಗ್ರಹಿಸಿ ನಾಶಪಡಿಸಬೇಕು. 


2. ಕಾಡಿಗೆ ರೋಗವನ್ನು ತಡೆಗಟ್ಟಲು ಅದರಲ್ಲೂ, ಸೋನಾರ್‌-64 ತಳಿ 
ಯನ್ನು ಬೆಳೆದಾಗ ಬೀಜಕ್ಕೆ ಬಿಸಿಲಿನ ತಾಪವನ್ನು ಕೊಡಬೇಕು. 


3. ತೆನೆಕೊಳಿ ಅಥವಾ ತೆನೆಗಂಟುರೋಗವನ್ನು ತಡೆಗಟ್ಟಲು ಬೀಜಗಳನ್ನು 
ನೀರಿನಲ್ಲಿ ಕರಗಿಸಿದ ಶೇಕಡಾ 20ರ ಉಪ್ಪಿನ ದ್ರಾವಣದಲ್ಲಿ ಅದ್ದಿ, ಮೇಲೆ ತೇಲುವ 
ಬೀಜ ಮತ್ತೂ ಗಂಟುಗಳನ್ನು ಹೊರತೆಗೆದು ಉಳಿದ ಬೀಜಗಳನ್ನು ಬಿತ್ತನೆಗೆ 
ಉಪಯೋಗಿಸಬೇಕು. 


ಅಧ್ಯಾಯ 5 


ಮುಸಿಕಿನ ಜೋಳ A 


ಮುಸುಕಿನ ಜೋಳವನ್ನು ಭಾರತದಲ್ಲಿ ಮೊದಲಿಗೆ 16ನೇ ಶತಮಾನದಲ್ಲಿ 
ಬೆಳೆಯಲು ಪ್ರಾರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿ ಮುಸುಕಿನ ಜೋಳ ಬೆಳೆಯುವ 
ದೇಶಗಳಲ್ಲಿ ಬೆಳೆಯು ವಿಸ್ತೀರ್ಣದಲ್ಲಿ ಭಾರತವು ಐದನೆಯದಾಗಿದೆ. ಈ ಬೆಳೆಯನ್ನು 
ಭಾರತದಲ್ಲಿ ಕಾಳು ಮತ್ತು ಮೇವಿಗಾಗಿ ಬೆಳೆಯುತ್ತಾರೆ. ಇತ್ತೀಚೆಗೆ ಈ 
ಬೆಳೆಯಲ್ಲಿ ಕೆಲವು ಉನ್ನತ ಸಂಕೀರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ತಳಿಗಳು 
ಹೆಚ್ಚಿನ ಉತ್ಪತ್ತಿಗೆ ಕಾರಣವಾಗಿವೆ. ಕರ್ನಾಟಕದಲ್ಲಿ ಈ ಬೆಳೆಯನ್ನು ಗೋವಿನ 
ಜೋಳ (ಗ್ವಾಂಜಾಳ) ಮತ್ತು ಮೆಕ್ಕೆಜೋಳ ಎಂದು ಕರೆಯುವರು. ದನಕರುಗಳಿಗೆ 
ಇದನ್ನು ಹಸಿರುಮೇವಾಗಿ ಕೊಡುವುದಲ್ಲದೆ ಸೈಲೇಜ್‌ಮಾಡಿ ಸಂಗ್ರಹಿಸಿ ಉಪಯೋಗಿ 
`ಸುತ್ತಾರೆ. ಇದರ ಕಾಳು, ಕಡ್ಡಿಗಳನ್ನು ಹಲವು ಕೈಗಾರಿಕೆಗಳಿಗೆ ಕಚ್ಚಾವಸ್ತುಗಳನ್ನಾಗಿ 
ಉಪಯೋಗಿಸುವರು. ಇದರಲ್ಲಿ ಹಲವು ಬಗೆಗಳಿವೆ. ಉದಾ: ಸಿಹಿ ಮುಸುಕಿನ 
ಜೋಳ ಹರಳು ಮುಸುಕಿನ ಜೋಳ, ಇತ್ಯಾದಿ, ಇದನ್ನು ಸಾಮಾನ್ಯವಾಗಿ ಬೇಸಿಗೆ 
ಕಾಲ ಹೆಚ್ಚಾಗಿರುವ ಕಡೆ ಹೆಚ್ಚು ಬೆಳೆಯುತ್ತಾರೆ. ಇದರ ತೆನೆಗಳನ್ನು ಸುಟ್ಟು ತಿನ್ನಲಂ 
ಕೂಡ ಉಪಯೋಗಿಸುತ್ತಾರೆ. ಇತ್ತೀಚೆಗೆ ಈ ಬೆಳೆಯ ಸಾಗುವಳಿ ಹೆಚ್ಚಿದ್ದು ರೊಟ್ಟಿ; 
ಹಿಟ್ಟು ಮುಂತಾದವುಗಳಿಗೂ ಮತ್ತು ಇದರ ಸ್ಟಾರ್ಚ್‌ಅನ್ನು ಕೈಗಾರಿಕೆಗಳಿಗೂ 
ಉಪಯೋಗಿಸುವರು. ಈ ಬೆಳೆಯು ಸುಮಾರು 4 ತಿಂಗಳ ಬೆಳೆ. ಈ ಬೆಳೆಯಲ್ಲಿ 
ಸುಮಾರು 20 ರೋಗಗಳು ಭಾರತದಲ್ಲಿದ್ದರೂ ಅವುಗಳಲ್ಲಿ ಕೆಲವೇ ರೋಗಗಳು 
ಮುಖ್ಯವಾದವು. ಅವುಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕೊಡಲಾಗಿದೆ. 


1. ಬಂಡಾರ (ತುಕ್ಕು, ಅರಿಸಿನ) ರೋಗ (ರಸ್ಟ್‌) 


ಈ ರೋಗವು ಮೆಕ್ಕೆಜೋಳದ ಸಾಮಾನ್ಯರೋಗ. ರೋಗವನ್ನು ಮೆಕ್ಕೆಜೋಳ 
ದಲ್ಲಲ್ಲದೆ, ಟೀಯೊಸಿಂಟೆ ಎಂಬ ಸಸ್ಯದ ಮೇಲೂ ಕಾಣಬಹಂದಂ. ಇತ್ತಿಚೆಗೆ ಈ 
ರೋಗವು ಮುಸುಕಿನ ಜೋಳದ ಸಂಕೀರ್ಣ ತಳಿಗಳಿಗೂ ಬಂದು ಹೆಚ್ಚಿನ 
ಹಾನಿಯನ್ನುಂಟಂಮಾಡಿರುವ ಪ್ರಸಂಗಗಳುಂಟು. 


ಮುಸುಕಿನ ಜೋಳ 89 


ರೋಗದ ಲಕ್ಷಣಗಳು: ಈ ರೋಗವು ಸಣ್ಣ ಪೈರುಗಳಿಂದ ಹಿಡಿದು ದೊಡ್ಡ 
ಸಸ್ಯಗಳ ಮೇಲೂ ಬರುತ್ತದೆ. ರೋಗದ ಲಕ್ಷಣಗಳನ್ನು ಮುಖ್ಯವಾಗಿ ಎಲೆಯ 
ಮೇಲ್ಭಾಗದ ಮತ್ತು ಕೆಳಭಾಗ ಹಾಗೂ ಎಲೆಯ ಒರೆ ಮೇಲೂ ಕಾಣಬಹುದು. 
ಚಿಹ್ನೆಗಳು ಮೊದಲಿಗೆ ಸಣ್ಣದಾಗಿ ಗುಂಡಾಗಿದ್ದು ಗುಳ್ಳೆಗಳ ರೂಪದಲ್ಲಿ ಕಾಣಿಸಿಕೊಳ್ಳು 
ತ್ತವೆ. ಅನಂತರ ಈ ಗುಳ್ಳೆಗಳು ಒಂದಕ್ಕೊಂದು ಸೇರಿ ದೊಡ್ಡದಾಗಿ ಎಲೆಯನ್ನೆಲ್ಲ 
ಆವರಿಸುತ್ತವೆ. ಮೊದಲಿಗೆ ಈ ಗುಳೆ ಗಳು ಹಳದಿಬಣ್ಣವಿದ್ದೂ ರೋಗವು ವೃದ್ಧಿ 
ಗೊಂಡಂತೆಲ್ಲ ಕಂದುಬಣ್ಣ ಕೈ ತಿರುಗುತ್ತವೆ. `ಈ ಕಂದುಬಣ್ಣದ ಗುಳ್ಳೆ ಗಳಲ್ಲಿ 
ಶಿಲೀಂಧ್ರದ ಯುರಿಡಿಯಾ 'ದೀಜಕಣಗಳಿರುತ್ತವೆ. ಆಮೇಲೆ ಗುಳ್ಳೆಗಳು ಕಪ್ಪಾಗುತ್ತವೆ. 
ಈ ಕಪ್ಪಾದ ಗುಳ್ಳೆಗಳಲ್ಲಿ ಟೀಲಿಯೊ ಬೀಜಕಣಗಳಿರುತ್ತವೆ. ರೋಗದ ತೀವ್ರತೆಯು 
ಜಾಸ್ತಿಯಾದಾಗ ಎರೆಗಳು ಒಣಗಿ ಬೆಳೆಯಲ್ಲಿ ಕಾಳಿನ ಉತ್ಪತ್ತಿ ಕಡಮೆಯಾಗುತ್ತದೆ. 





ಚಿತ್ರ 52: ಮುಸುಕಿನ ಜೋಳದ ಬೆಳೆಗೆ ಬರುವ ಬಂಡಾರ (ತುಕ್ಕು) ರೋಗದ ಚಿಹ್ನೆ 
ಎಲೆಯ ಮೇಲೆ ತುಕ್ಕುಚುಕ್ಕೆಗಳು, 


ರೋಗಕಾರಕ ಜೀವಿ : ಪಕ್ಷೀನಿಯಾ ಸೋರ್ಗೈ Schw., 
ವರ್ಗ: ಬೆಡಿಯೋಮೈ ಸಿಟೀಸ್‌ 


90 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಪಂಗಡ : ಯುರಿಡಿನೇಲ್ಸ್‌ 
ಕುಟಂಂಬ : ಪೆಕ್ತೀನಿಯೇಸಿ 


ಶಿಲೀಂಧ್ರದ ಜೀವನ ಚರಿತ್ರೆಯನ್ನು 2 ವಿಭಿನ್ನ ಜಾತಿಯ ಸಸ್ಯಗಳ ಮೇಲಿ 
ಕಾಣಬಹಂದು. ಇವುಗಳೆಂದರೆ, ಮುಸುಕಿನ ಜೋಳವು ಮುಖ್ಯವಾದ ಸಸ್ಕವಾಗಿಯೂ 
ಸೀಮೆಬೆಳ್ಳುಳ್ಳಿಯು (ಆಕ್ಸಾಲಿಸ್‌) ಪರ್ಯಾಯ ಸಸ್ಯವಾಗಿಯೂ ಇರುತ್ತದೆ. 
ಶಿಲೀಂಧ್ರವು ತನ್ನ ಜೀವನ ಚರಿತ್ರೆಯಲ್ಲಿ 4 ವಿವಿಧ ರೀತಿಯ ಬೀಜಕಣಗಳನ್ನು ಉತ್ಪತ್ತಿ 
ಮಾಡುತ್ತದೆ. ಇವುಗಳಲ್ಲಿ ಯುರಿಡಿಯಾ ಮತ್ತು ಟೀಲಿಯಾ ಬೀಜಕಣಗಳು 
ಮುಸುಕಿನ ಜೋಳದ ಮೇಲೂ ಪಿಕ್ನಿಯಾ ಹಾಗೂ ಈಷಿಯಾ: ಬೀಜಕೆಣಗಳು 
ಪರ್ಯಾಯ ಸಸ್ಯದ ಮೇಲೂ ಉತ್ಪತ್ತಿಯಾಗುತ್ತವೆ. : -ವಿಶ್ವಾಂತಿ ಅವಸ್ಥೆ ಕಳೆದ 
ಟೀಲಿಯೊ ಬೀಜಕಣಗಳು ಮೊಳೆತಂ " ಬೆನೆಡಿಯೋಸ್ಟೊ ರ್ಸ್‌ ಎಂಬ ಬೀಜಕಣಗಳಿನ್ನು 
ಉತ್ಪತ್ತಿಮಾಡುತ್ತವೆ. ಅಲ್ಲದೆ, ಇವುಗಳು ಪರ್ಯಾಯ ಸಸ್ಯದಲ್ಲಿ ಸೇರಿ ಅನಂತರ 
ಮೊಳೆತು ಶಿಲೀಂಧ್ರದ ಜೀವನಚರಿತ್ರೆಯನ್ನು ಮುಂದುವರಿಸುತ್ತವೆ. 


ರೋಗಚಕ್ರೆ : ಈ ರೋಗದ ಮೂಲಸೋಂಕು ಪರ್ಯಾಯ ಸಸ್ಮದಲ್ಲಿ ಕಂಡಂ 
ಬರುವ ಈಷಿಯಾ ಬೀಜಕಣಗಳಿಂದ ಮತ್ತು ಮುಸುಕಿನ ಜೋಳದ ಮೇಲೆ ಉತ್ಪತ್ತಿ 
ಯಾಗುವ ಯುರಿಡಿಯಾ ಬೀಜಕಣಗಳಿಂದ ಬರುತ್ತದೆ. ತರುವಾಯ ಸೋಂಕು 
ಬೆಳೆಯಮೇಲೆ ಉತ್ಪತ್ತಿಯಾಗುವ ಹಾಗೂ' ಗಾಳಿಯಲ್ಲಿ ಚಲಿಸುವ ಯುರಿಡಿಯಾ 
ಬೀಜಕಣಗಳಿಂದ ಗಿಡದಿಂದ ಗಿಡಕ್ಕೆ ಹರೆಡುತ್ತದೆ. 


ಹತೋಟಿ 


1. ಬೆಳೆಯ ಮೇಲೆ ಮೊದಲಿಗೆ ರೋಗದ ಚಿಹ್ನೆಗಳು ಕಂಡಾಗ 40 ಗ್ರಾಮ್‌ 
ಮ್ಯಾನೆಬ್‌ ಅಥವಾ ಜೈನೆಬ್‌ ಶಿಲೀಂಧ್ರನಾಶಕವನ್ನು 18 ಲೀಟರ್‌ 
ನೀರಿನಲ್ಲಿ ಬೆರೆಸಿ ಬೆಳೆಗೆ ಸುಮಾರು 15-20 ದಿವಸಗಳ ಅಂತರದಲ್ಲಿ 
ಸಿಂಪಡಿಸಬೇಕು. 


2, ಎಲೆಯ ಅಂಗಮಾರಿ ರೋಗ (ಲೀಫ್‌ ಬ್ಲೈಟ್‌) 


ಈ ರೋಗವು ಸಾಮಾನ್ಯವಾಗಿ ಮುಸುಕಿನ ಜೋಳ, ಜೋಳ ಹಾಗೂ 
ಸಜ್ಜೆಯ ಮೇಲೆ ಬರುತ್ತದೆ. 


ರೋಗದ ಲಕ್ಷಣಗಳು: ಈ ರೋಗದ ಚಿಹ್ನೆಗಳು ಸಾಮಾನ್ಯವಾಗಿ ಎಳೆಯ 
ಸಸಿ ಹಾಗೂ ಬಲಿತ ಗಿಡಗಳ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ. ಸಸಿಗಳಿಗೆ ರೋಗ 


ಮುಸುಕಿನ ಜೋಳ 9] 


ತಗುಲಿದರೆ ಅವು ಸಾಯಲು ಪ್ರಾರಂಭಿಸುತ್ತವೆ. ಎಲೆಗಳ ಮೇಲೆ ಅಂಡಾಕಾರದ 
ಅಥವಾ ಚಕ್ಪಾಕಾರದ ಹಳದಿ ವಿಂಪ್ರಿತ ಕಂದುಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುವುವು. 
ಅನಂತರ ಈ ಚುಕ್ಕೆಗಳು ಕಲೆತು ಎಲೆಯನ್ನೆಲ್ಲ ಆವರಿಸಿ ಕೊನೆಗೆ ಎಲಿ ಸುಟ್ಟಂತೆ 
ಕಾಣುತ್ತದೆ. ತೀವ್ರರೂಪದಲ್ಲಿ ಈ ರೋಗ ಬಂದಾಗ ಬೆಳೆಯ ಬೆಳವಣಿಗೆ ಕುಗ್ಗಿ 
ತೆನೆಗಳ ಉತ್ಪತ್ತಿ ಕಡಮೆಯಾಗುವುದು. 


ರೋಗಕಾರಕ ಜೀವಿ: ಹೆಲ್‌ಮಿಂಥೋಸ್ಟೋರಿಯಂ ಪ್ರಭೇದ 
ವರ್ಗ : ಡ್ಕುಟಿರೋಮೈಸಿಟೀಸ್‌ 
ಪಂಗಡ : ಮೊನಿಲಿಯೇಲ್ಸ್‌ 
ಕುಟುಂಬ : ಡಿಮ್ಯಾಟಿಯೇಸಿ 


ಶಿಲೀಂಧ್ರದ ಕವಚವು ಅಡ್ಡ ತಡಿಕೆಯುಳ್ಳದ್ದಾಗಿರುತ್ತದೆ ಮತ್ತು ಇದು 
ಸೋಂಕು ತಗುಲಿದ ಗಿಡಗಳ ಭಾಗಗಳಲ್ಲಿದ್ದು ಬೀಜಕಣಗಳನ್ನು ಬಿಡುವ ಕಾಲದಲ್ಲಿ 
ಕೊನಿಡಿಯೊಫೋರ್‌ಗಳನ್ನು ಪತ್ರರಂಧ್ರದ ಮೂಲಕ ಹೊರಹಾಕಿ ಕೊನಿಡಿಯಾ 
ಬೀಜಕಣಗಳನ್ನು ಉತ್ಪತ್ತಿಮಾಡಂತ್ತದೆ, ಕೊನಿಡಿಯೊಫೋರ್‌ಗಳು ಕೂಡ ಅಡ್ಡ 
ತಡಿಕೆಯಿಂದ ಕೂಡಿರುತ್ತವೆ. ಕೊನಿಡಿಯಾಗಳು ಕೊಳವೆಯಾಕಾರವಿದ್ದು 4-7 
ಕೋಶಗಳಿಂದ ಕೂಡಿದ್ದು ಅವುಗಳ ಹೊರಮೈ ದಪ್ಪನಾಗಿರುತ್ತದೆ ಮತ್ತು ಕಂದು 
ಬಣ್ಣದಿಂದ ಕೂಡಿರುತ್ತವೆ. ಇವು ಮೊಳಕೆಯೊಡೆದಾಗ ಎರಡು ಕಡೆಗಳಲ್ಲೂ 
ಮೊಳಕೆನಾಳಗಳು ಬರುತ್ತವೆ. 


ರೋಗಚಕ್ರ : ರೋಗದ ಮೂಲಸೋಂಕು, ಬೀಜ, ಭೂವಿಂಯಲ್ಲಿರುವ 
ರೋಗ ತಗುಲಿದ ಗಿಡದ ಭಾಗಗಳಾದ ಎಲೆ, ಕೂಳೆ, ಇತ್ಯಾದಿ ಮತ್ತು ಕೆಲವು ಆಸರೆ 
ಸಸ್ಯಗಳಿಂದಲೂ ಬೆಳೆಗೆ ಬರುತ್ತದೆ. ತರುವಾಯ, ರೋಗ ಬೆಳೆಯ ಮೇಲೆ 
ಉತ್ಪತ್ತಿಯಾಗುವ ಬೀಜಲಕ್ಷಣಗಳಾದ ಕೊನಿಡಿಯಾಗಳು ಗಾಳಿಯಲ್ಲಿ ಚಲಿಸಿ ರೋಗದ 
ಸೋಂಕನ್ನು ಇತರ ಗಿಡಗಳಿಗೆ ತರುತ್ತವೆ, 


ಹತೋಟಿ 


1. ಬಿತ್ತನೆ ಬೀಜಗಳನ್ನು ರೋಗರಹಿತ ಪ್ರದೇಶಗಳಿಂದ ತಂದು ಬಿತ್ತನೆ 
ಮಾಡಬೇಕು. ಅಥವಾ ಶಿಫಾರಸು ಮಾಡಿದ ಬೀಜಗಳನ್ನು ಬಿತ್ತನೆಗೆ 
ಉಪಯೋಗಿಸಬೇಕು. 


2. ಬಿತ್ತನೆ ಬೀಜವನ್ನು ಉಪಚರಿಸಬೇಕು. 


92 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಆವುಗಳ ಹತೋಟೆ 


ಬೀಜೋಪಚಾರ : ಬೀಜಗಳನ್ನು 2 ಗ್ರಾಮ್‌ ಪಾದರಸ ಸಂಯುಕ್ತ ಶಿಲೀಂಧ್ರ 
ನಾಶಕಗಳಾದ ಸೆರಸಾನ್‌ ಅಥವಾ ಅಗ್ರಸಾನ್‌ ಇತ್ಯಾದಿಗಳನ್ನು 1ಕೆ.ಜಿ. ಬೀಜಗಳಿಗೆ 
ಬೆರಸಬೇಕು. 


ತಿ. ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಬೇಕು. 
ಶಿಲೀಂಧ್ರನಾಶಕದ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: ಬೆಳೆಯ 
ಮೇಲೆ ಮೊದಲಿಗೆ ರೋಗದ ಚಿಹ್ನೆಗಳು ಕಂಡಾಗ 40 ಗ್ರಾಮ್‌ ಜೈನೆಬ್‌ ಎಂಬ 
ಶಿಲೀಂಧ್ರೃನಾಶಕವನ್ನು 18 ಲೀಟರ್‌ ನೀರಿನಲ್ಲಿ ಬೆರೆಸಿ 15-20 ದಿವಸಗಳ 
ಅಂತರದಲ್ಲಿ ಸಿಂಪಡಿಸಬೇಕು, 
3. ಬೂಜು (ಕೇದಿಗೆ) ರೋಗ (ಡೌನಿ ಮಿಲ್ಮ್ಯೂ) 


ಈ ರೋಗವು ಎಲ್ಲ ಸಂಕೀರ್ಣ ತಳಿಗಳ ಮೇಲೂ ಹಾನಿಮಾಡಿರುವ ನಿದರ್ಶನ 
ಗಳು ಕಂಡುಬಂದಿವೆ. ಅದರಲ್ಲೂ ಚಳಿಗಾಲದಲ್ಲಿ | ಬೆಳೆಯುವ ಬೆಳೆಯ ಮೇಲೆ 





Ne 1] 

ಚಿತ್ರ 53: ಮುಸುಕಿನ ಜೋಳದ ಬೆಳೆಗೆ ಬರುವ ಬೂಜುರೋಗದ ಚಿಹ್ನೆಗಳು 
ರೋಗವು: ತಗುಲಿ ಹೆಚ್ಚು ಹಾನಿಯನ್ನುಂಟುಮಾಡಂಸ್ತವೆ. ಕರ್ನಾಟಕ 
ರಾಜ್ಯದಲ್ಲಿ ಇದರ ಹಾವಳಿ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಜಾಸ್ತಿ. 


ಮುಸುಕಿನ ಜೋಳ 92 


ರೋಗದ ಲಕ್ಷಣಗಳು: ಬೆಳೆಗೆ ಸುಮಾರು 20-25 ದಿವಸಗಳಾದ ಮೇಲೆ 
ರೋಗದ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ರೋಗಪೀಡಿತ ಗಿಡಗಳು ಬೆಳವಣಿಗೆಯಲ್ಲಿ 
ಕುಗ್ಗಿ ಎಲೆಗಳು ಸಣ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅಂತಹ ಗಿಡಗಳು 
ಸಾಮಾನ್ಯವಾಗಿ ಬೆಳವಣಿಗೆಯಲ್ಲಿ ವೃದ್ಧಿಗೊಳ್ಳುವುದಿಲ್ಲ. ರೋಗದಿಂದ ನರಳುವ 
ಗಿಡಗಳಲ್ಲಿ ಗಿಣ್ಣುಗಳು ಸಣ್ಣದಾಗಿ ಕಾಂಡವು ಪೂರ್ತಿ ಬೆಳೆಯದೆ ಇರುವುದರಿಂದ ಎಲೆ 
ಗಳೆಲ್ಲ ಒಟ್ಟಿಗೆ ಸೇರಿದಂತೆ ಕೇದಿಗೆಯಾಕಾರ ತಾಳುವುವು. ವಾತಾವರಣವು 
ತಂಪಾಗಿದ್ದಾಗ ಎಲೆಗಳ ತಳಭಾಗದಲ್ಲಿ ಬಿಳಿಬಣ್ಣದ ಬೂಜು ಇರುವುದನ್ನು ಕಾಣ 
ಬಹುದು ಅಥವಾ ಎಲೆಗಳ ತಳಭಾಗದಲ್ಲಿ ಬಿಳಿಪುಡಿ ಉದುರಿದಂತೆ ಕಾಣ 
ಬಹುದು. ರೋಗಪೀಡಿತ ಗಿಡಗಳಲ್ಲಿ ತೆನೆಗಳು ಉತ್ಪತ್ತಿಯಾಗುವುದಿಲ್ಲ. ಕೆಲವು 
ವೇಳೆ ತೆನೆ ಬಂದರೂ ಅವುಗಳು ಕಾಳುಕಟ್ಟದೆ ವೃದ್ಧಿಗೊಳ್ಳುವುದಿಲ್ಲ. 


ರೋಗಕಾರಕ ಜೀವಿ: ಸ್ಮಿರೋಸ್ಟೋರೆ ಸೋಗೆ್ಯಿ (Kulk.) 
Weston and Uppal. 
ವರ್ಗ : ಫೈಕೊಮೈಸಿಟೀಸ್‌ 
ಪಂಗಡ : ಫೆರನೊಸ್ಟೊರೇಲ್ಸ್‌ 
ಕುಟುಂಬ : ಫೆರನೊಸ್ಟೊರೇಸಿ 


ಈ ರೋಗವನ್ನು ತರುವ ಸುಮಾರು 7 ತರಹದ ರೋಗಕಾರಕಗಳನ್ನು 
ಗುರುತಿಸಲಾಗಿದೆ. ಅವುಗಳಲ್ಲಿ ಭಾರತದಲ್ಲಿ, ಮುಖ್ಯವಾಗಿ ಕರ್ನಾಟಕ 
ರಾಜ್ಯದಲ್ಲಿ ಮೇಲೆ ತಿಳಿಸಿದ ಶಿಲೀಂಧ್ರವು. ಬೆಳೆಯ ಮೇಲೆ ಹೆಚ್ಚಿನ 
ಹಾನಿಯನ್ನುಂಟು ಮಾಡುತ್ತದೆ. ಶಿಶೀಂಧ್ರದ ಕವಕಜಾಲವು ರೋಗ 
ತಗುಲಿದ ಗಿಡದ ಭಾಗಗಳಿದ್ದು ಅದಕ್ಕೆ ಬೇಕಾಗುವ ಸಸ್ಯಪೋಷಕಾಂಶಗಳನ್ನು 
ಆಸ್ಟ್ರೋರಿಯಾದಿಂದ ಪಡೆಯುತ್ತದೆ. ಕವಕ ಜಾಲವು ಬಿಳಿಬಣ್ಣದ್ದಾಗಿದ್ದು ಅಡ್ಡ 
ತಡಿಕೆಗಳನ್ನು ಹೊಂದಿರುವುಲ್ಲ. ಶಿಲೀಂಧ್ರವು ಬೀಜಕಣಗಳನ್ನು ಬಿಡುವ ಕಾಲದಲ್ಲಿ 
ವಾತಾವರಣ ತಂಪಾಗಿದ್ದಾಗ ಕೊನಿಡಿಯೊಫೋರ್‌ಗಳು ಪತ್ರರಂಧ್ರದ ಮೂಲಕ 
ಹೊರಬಂದು ಬೀಜಕಣಗಳಾದ ಕೊನಿಡಿಯಾಗಳನ್ನು .ಉತ್ಪತ್ತಿಮಾಡಂತ್ತವೆ. ಈ 
ಕೊನಿಡಿಯಾಗಳು ಹಿತಕರವಾದ ವಾತಾವಾರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿ 
ಯಾಗುತ್ತವೆ. ಇವು ಆಕಾರದಲ್ಲಿ ಗುಂಡಾಗಿದ್ದು 15-304 ವ್ಯಾಸವುಳ್ಳದ್ದಾಗಿ 
ಬೆಳ್ಳಗೆ ಇರುತ್ತವೆ. ಕೆಲವೊಂದು ಸಾರಿ ಶಿಲೀಂಧ್ರವು ಲೈಂಗಿಕವಾಗಿ ಊಸ್ಟೋರ್‌ 
ಗಳೆಂಬ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತದೆ. 


ರೋಗಚಕ್ರ : ರೋಗದ ಮೂಲಸೋಂಕು ಬೀಜ ಮತ್ತು ಮಣ್ಣಿನಲ್ಲಿರುವ 
ರೋಗ ತಗುಲಿದ ಗಿಡದ ಭಾಗಗಳಾದ ಎಲೆ, ಕೂಳೆ ಇತ್ಯಾದಿ ಹಾಗೂ ಆಸರೆ ಸಸ್ಯ 


94 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 
ಗಳಿಂದ ಬರುತ್ತದೆ. ಅನಂತರ ರೋಗವು ಗಾಳಿಯಲ್ಲಿ ಚಲಿಸುವ ಕೊನಿಡಿಯಾಗಳಿಂ 
ಹರಡುತ್ತದೆ. 
ಹತೋಟಿ 
1. ಶಿಫಾರಸು ಮಾಡಿದ ಬಿತ್ತನೆ ಬೀಜಗಳನ್ನು ತಂದು ಉಪಯೋಗಿಸಬೇಕು 
2. ರೋಗ ತಗುಲಿದ ಗಿಡಗಳನ್ನು ಹೊಲದಲ್ಲಿ ಕಿತ್ತು ನಾಶಮಾಡಬೇಕು, 
3. ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಬೇಕು. 
ಶಿಲೀಂಧ್ರನಾಶಕ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: ಬೆಳೆ? 


ಸುಮಾರು 40 ಗ್ರಾಮ್‌ ಜೈನೆಬ್‌ ಶಿಲೀಂಧ್ರನಾಶಕವನ್ನು 18 ಲೀಟರ್‌ ನೀರಿನಲಿ 
ಬೆರೆಸಿ 15-20 ದಿವಸಗಳ ಅಂತರದಲ್ಲಿ ಬೆಳೆಗೆ ಸಿಂಪಡಿಸಬೇಕು, 


4, ಡಕನ್‌ 101 ತಳಿಯು ರೋಗನಿರೋಧಕ ಶಕ್ತಿಯುಳ್ಳದ್ದಾಗಿರುವುರ 
ರಿಂದ ಬೆಳೆಯಬಹುದು. ಇತ್ತೀಚೆಗೆ ಕೆಲವು ರೋಗಗಳನ್ನು ಈ ಬೆಳೆಯ ಮೋ 
ಗುರುತಿಸಲಾಗಿದೆ. 


ಇವುಗಳಿಂದ ಅಗುವ ಹಾನಿಯು ಕೆಲವೇ ನಿರ್ದಿಷ್ಟ ಪ್ರದೇಶಗಳಿಂದ ಕಂಡ: 
ಬಂದಿದೆ ; ಅಲ್ಲದೆ, ಕರ್ನಾಟಕ ರಾಜ್ಯದಲ್ಲಿ ಇವುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ 
ಇರುವುದು ಕಂಡುಬಂದಿಲ್ಲ. ಇವುಗಳು ಕೆಳಗಿನಂತಿವೆ : 


1. ಸಸಿಸೊರಗು(ಅಂಗಮಾರಿ) ರೋಗ ಸೀಡ್ಲಿಂಗ್‌ ಬ್ಲೈಟ್‌ 
ರೋಗಕಾರಕ ಜೀವಿ: ಪ್ಯೂಸೇರಿಯಂ ಮೊನಿಲಿಫಾರ್ಮೆ (Sheld) Wine, 


2. ತೆನಿ ಕೊಳೆರೋಗ (ಇಯರ್‌ರಾಟ್‌) 
ರೋಗಕಾರಕ ಜೀವಿ; ಸಿಫೆಲೊಸ್ಟೋರಿಯಂ ಅಕ್ರಿಮೋನಿಯಂ೦ಂrಕೆಂ. 


3. ಕಾಂಡಕೊಳೆಯುವ ರೋಗ (ಸ್ಟಾಕ್‌ ರಾಟ್‌) 
ರೋಗಕಾರಕ ಜೀವಿ: ಇರ್ವೀನಿಯಾ ಕೆರಟೂಪೋರ ಜಿಯ 5೩00. 


4, ಎಲೆಚುಕ್ಕೆ ರೋಗ (ಲೀಫ್‌ ಸ್ಟಾಟ್‌) 
ರೋಗಕಾರಕ ಜೀವಿ; ಜಾಂಥೊಮೊನಾಸ್‌ ರೂಬ್ರಿಲಿನಿಯನ್‌, (Lee 61 al.) 
Star and Burk. 


ಮುಸುಕಿನ ಜೋಳ 95 


5. ಕಾಡಿಗೆ ರೋಗ (ಸ್ಮಟ್‌) 
ರೋಗಕಾರಕ ಜೀವಿ: ಯೂಸ್ತಿಲ್ಮಾಗೊ ಮೇಡಿಸ್‌ (Dc) Cola. 


6. ತೆನೆಕಾಡಿಗೆ ರೋಗ ಇಯರ್‌ಹೆಡ್‌ಸ್ಮಟ್‌ 
ರೋಗಕಾರಕ ಜೀವಿ: ಸ್ಪೆಸಿಲೊತೀಕಾ ರಿಲಿಯಾನ (Kuhn) Clinton. 


7. ನಂಜುರೋಗ (ವೈರಸ್‌) 
(1) ಮೇಜ್‌ ಮೊಸಾಯಿಕ್‌ ವೈರಸ್‌ 


(2) ಶುಗರ್‌ಕೇನ್‌ ಮೊಸಾಯಿಕ್‌ ವೈರಸ್‌ 


ಉಳಿದ ರಕ್ಷಣಾ ಕ್ರಮಗಳು 


1. ತುಪ್ಪಟ, ಬೂಜುರೋಗದ ಬಾಧೆ ಕಂಡುಬಂದರೆ ರೋಗ ತಗುಲಿದ 
ಗಿಡಗಳನ್ನು ನಾಶಮಾಡಬೇಕು. 


`96 ಭಾನ್ಯದ'ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


("ಜೌಗೌೀಟಲಾಣ ಉಲ 00 081 
ಇಂಬ ಹೂಲುಗಿದಿಂ 0% 5575009 ೪೧೮) 
“ಇಾಣಲಜಂಇ yarn voces Leonig 
81 wean ೧0 ಇಂಣ Geo BE 





0೧೧೮೫ "ಯಲಿ ಜೇ ೧೫೦೪ ಕಿಟರೀಣ 7 
20772095 ಆಲಿ ಲ UY _ ಭೇ ಯಾ ಭನ ಐಲ Re (1) 
೩೧೫೦೪ ಭಂ 
(Quen | 
ಲಿಂ ಎನ 2] ಣುಣ "ಇ" ಟ್‌ 
ಭಂಂಲ) ಣಂ ಜೌಂ won Ue ಆದಿಂ ಮಲಗ £ಡೀಲಧುಂR 
ಇಂಡ ದಿಂಧಂ ಬಾಡಿ) ಜಾಣ ಇ" oy ಜಿಲಾ : ಣುಣ ಘಂಂಂದ ಆಲಯ 
ಬರಿಂ ದಿಟ "ನಿಂ ಬಲ್ಲರು ೧ 





೩೦೮೦೮೫ Au eo Roouauerec 'ರಿಟಟಾಲ. ಅಪಾರ್‌ ೧9೮೦ದ 


ಮುಸುಕಿನ ಜೋಳ 97 


("ಜಗೌ 50೫90 862 006 
Re 563.099 Are Hoe ೪080) 
"ೂಣಜಲಜಂಳ ಭಫಿಣ ಇಂಧ 'ಜ್ಯಂಣುಂ 
81 sco to ೧೩೦% ಇಂಣ Gece LE 
ವಲ "ದಂಟು ನಿಂಧೂ ಗೇ 
ಯಾಗಿಟ00೫ ಹ cE UY 


(“ಜಗಲಿ ಉಲ 50% 081 
“es pred Boge 03007 ೪೧೩೮) 
“ಧಣ yen voce Leong 
81 "ಜಲಲ ೧೯೦ ಇಂಬ enc "oh 
0೧೧೮೯೪ "ಲ ಭಾಂಣ ಜೆಂ 
ಜಗ ಬಂು್ಭ ಧಿಂ ಗಾ ಗುಂ) 


ಬಭೌ ಆದಿಂ ಲ್‌ eon ಹಿನ 9 (ಇ) 


ಖಭನ ಆಅದಿಎ ಳ್‌ oe ಹಿಟಂಲಾ ಬ (ಐ) . 


KC 


ಅಧ್ಯಾಯ 6 


'ಸಜ್ಜಿ 
u 

ಈ ಬೆಳೆಯು ಬಡವರ ಆಹಾರವಾಗಿದ್ದ ಇದನ್ನು ಹೆಚ್ಚಾಗಿ ಭಾರತೆ!ಮತ್ತು 
ಕೆಲವು ಆಫ್ರಿಕಾ ದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಈ ಬೆಳೆಯನ್ನು 
ಎಲ್ಲ ರಾಜ್ಯಗಳಲ್ಲಿಯೂ ಬೆಳೆಯಲಾಗುತ್ತಿದೆ. ಈ ಬೆಳೆಯನ್ನು 'ಕಡಮೆ ಫಲವತ್ತಾದ 
ಭೂಮಿ ಮತ್ತು ಬೇರೆ ಬೆಳೆಗಳಿಗೆ ಯೋಗ್ಯವಿಲ್ಲದಂತಹ ಭೂಮಿಯಲ್ಲೂ ಬೆಳೆಯ 
ಬಹುದು. ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಕಡಮೆ ಮಳೆ ಬೀಳುವ 
ಪ್ರದೇಶಗಳಲ್ಲಿ ಬೆಳೆಯುತ್ತಿದ್ದಾರೆ. ಇದನ್ನು ಮಳೆಯ ಆಶ್ರಯದಲ್ಲೂ ನೀರಾವರಿ 
ಇರುವ ಪ್ರದೇಶಗಳಲ್ಲಿಯೂ ಬೆಳೆಯಬಹುದು. ಈಗ ಕರ್ನಾಟಕ ರಾಜ್ಯದಲ್ಲಿ 
ಈ ಬೆಳೆಯನ್ನು ಸುಮಾರು 12 ಲಕ್ಷ ಎಕರೆಗಳಲ್ಲಿ ಬೆಳೆಯಲಾಗುತ್ತಿದ್ದು ನೀರಾವರಿ 
ಆಶ್ರಯವಿರುವ ಜಮಾನಿನಲ್ಲಿ ಎಕರೆಗೆ ಸುಮಾರು 12-15 ಕ್ವಿಂಟಾಲ್‌ ಮತ್ತು ಮಳೆ 
ಆಶ್ರಯದಲ್ಲಿ ಸುಮಾರು 4-6 ಕ್ವಿಂಟಾಲ್‌ ಇಳುವರಿ ಬರುತ್ತಿದೆ. ಶಕ್ತಿಮಾನ್‌ 
ಸಜ್ಜೆಯ ತಳಿಗಳು ಹೆಚ್ಚಿನ ಇಳುವರಿಯನ್ನು ಕೊಡುತ್ತವೆ. ಈ ಬೆಳೆಯಲ್ಲಿ ಸುಮಾರು 
20 ರೋಗಗಳು ಕಂಡುಬಂದು ಅವುಗಳಲ್ಲಿ ಕೆಲವುಗಳನ್ನು ಇಲ್ಲಿ ಕೊಡಲಾಗಿದೆ. 


1. ಬೂಜು (ಕೇದಿಗೆ, ಹಸಿರು ತೆನೆ) ರೋಗ (ಡೌನಿ ಮಿಲ್‌ಡ್ಯೂ, ಗ್ರೀನ್‌ಇಯರ್‌) 


ಈ ರೋಗವು ಬೆಳೆಯ ಮುಖ್ಯವಾದ ರೋಗ. ಬೆಳೆಯನ್ನು ಬೆಳೆಯುವ 
ತಗ್ಗು ಪ್ರದೇಶ, ನೀರು ಚೆನ್ನಾಗಿ ಇಂಗದಿರುವ ಭೂವಿಂಗಳಲ್ಲಿ ಈ ರೋಗದ ಹಾವಳಿ 
ಹೆಚ್ಚು... ರೋಗದ ತೀವ್ರತೆ ಜಾಸ್ತಿ ಇದ್ದಾಗ ಕೆಲವುವೇಳೆ ಶೇಕಡಾ 60ರಷ್ಟು 
ಬೆಳಿಗೆ ನಷ್ಟವನ್ನುಂಟುಮಾಡುವ ನಿದರ್ಶನಗಳಿವೆ. ಈ ರೋಗವು ಸಜ್ಜೆಗಲ್ಲದೆ ನವಣೆ 
ಬೆಳೆಗೂ ಸಹ ಬರುತ್ತದೆ. 


ರೋಗದ ಲಕ್ಷಣಗಳು: ರೋಗಪೀಡಿತ ಗಿಡದಲ್ಲಿ ಹೆಚ್ಚಿನ ತಂಡೆ ಬರುವುದು 
ಮತ್ತು ಗಿಡಗಳಲ್ಲಿ ಕುಗ್ಗುವುದು, ಈ ರೋಗದ ಮೊದಲನೆ ನಿದರ್ಶನ. ಅಂತಹ 
ಗಿಡಗಳಲ್ಲಿ ಎಲೆಗಳು ಹಳದಿ ಅಥವಾ ಬಿಳಿಬಣ್ಣಕ್ಕೆ ಶಿರುಗಿ, ಕೆಲವು ವೇಳೆ ಎಲೆಗಳ 


ಸಜ್ಜಿ 99 
ತುದಿಯವರೆವಿಗೂ ಅಗಲವಾದ ಗೆರೆಗಳು ಕಾಣಿಸುವುವು. : ತಂಪಾದ ವಾತಾವರಣ 
ವಿದ್ದಾಗ ಎಲೆಗಳ ತಳಭಾಗದಲ್ಲಿ ಬಿಳಿ ಬೂಜು ಅಥವಾ ಬಿಳಿ ಪುಡಿಯನ್ನೂ ನೋಡ 
ಬಹುದು. ರೋಗಪೀಡಿತ ಗಿಡಗಳಲ್ಲಿ ತೆಗೆಬಂದಾಗ ತೆನೆಯು ಪೂರ್ತಿಯಾಗಿ ಅಥವಾ 
ಭಾಗಶಃ ಹಸುರುಬಣ್ಣದ ಸಣ್ಣದಾದ ತಿರುಚಿದ ಎಲೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. 
ಇಂತಹ ಚಿಹ್ನೆಗೆ ಹಸುರು ಶೆನೆ ಎಂದು ಕರೆಯುವರು, 





ಚಿತ್ರ 5ಕ್ಕೆ: ಸಜ್ಜೆ ಬೆಳಗೆ ಬರುವ ಬೂಜುರೋಗ 


ರೋಗಕಾರಕ ಜೀವಿ: ಸ್ಕಿರೋಸ್ಪೋರ ಗ್ರಾಮಿನಿಕೋಲ (5806) 5087068. 
ವರ್ಗ : ಫೈಕೊಮೈಸಿಟೀಸ್‌ 
ಪಂಗಡ : ಪೆರೆನೊಸ್ಟೋರೇಲ್ಸ್‌ 
ಕುಟುಂಬ : ಪೆರನೊಸ್ಟೊರೇಸಿ 
ರೋಗದ ಸೋಂಕು ಬೀಜ ಮೊಳೆಯುವಾಗಲೇ ತಗಲುತ್ತದೆ. ಶಿಲೀಂದ್ರವು 


ಗಿಡದ ಬೆಳೆಯುವ ಭಾಗದಲ್ಲಿರುತ್ತದೆ. ಶಿಲೀಂಧ್ರದ ಕವಕ ಜಾಲವು ಅಡ್ಡತಡಿಕೆಯಿಂದ 
ಕೂಡಿರದೆ ಗಿಡದ ಅಂಗಾಂಗಗಳನ್ನೆಲ್ಲ ಆವರಿಸಿ ಸಸ್ಕಪೋಷಕಾಂಶಗಳನ್ನು ಆಸ್ಟ್ರೋರಿಯಾ 


100 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೊ ಅವುಗಳ ಹತೋಟಿ 


ಗಳ ಮುಖಾಂತರ ಪಡೆಯುತ್ತದೆ. ಬೀಜಕಣಗಳಾದ ಕೊನಿಡಿಯ (ಸ್ಟೋರಾಂಜಿಯ) 
ಗಳು ಉತ್ಪತ್ತಿಯಾಗುವ ಕಾಲದಲ್ಲಿ ಶಿಲೀಂಧ್ರದ ಕವಕಜಾಲವು ಕೊನಿಡಿಯೋಫೋರ್‌ 
ಗಳನ್ನು (ಸ್ಫೋರಾಂಜಿಯಾಫೋರ್‌) ಪತ್ರರಂಧ್ರದ ಮೂಲಕ ಬಿಡುತ್ತದೆ. ಇವುಗಳ 
ತುದಿಯಲ್ಲಿ ಕೊನಿಡಿಯಾಗಳಿರುತ್ತವೆ. ಈ ಕೊನಿಡಿಯಾಗಳು ಅಂಡಾಕರವಾಗಿದ್ದು, 
ಬೆಳ್ಳಗಿದ್ದು ಅವುಗಳ ತುದಿಯಲ್ಲಿ ಮುಚ್ಚಳಗಳನ್ನು ಹೊಂದಿರುತ್ತವೆ. ; ಇವು 
19-31 12.20%. ಅಳತೆಯುಳ್ಳಿದ್ದಾಗಿರುತ್ತವೆ. ಈ ಕೊನಿಡಿಯಾಗಳು ಕೆಲವು 
ವೇಳೆ ಮೊಳೆತಂ ಜೂಸ್ಟೋರ್ಸ್‌ ಎಂಬ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತವೆ. 
ಪ್ರತಿಯೊಂದು ಕೊನಿಡಿಯಾವು ಸುಮಾರು 3-12 ಜೂಸ್ಟೋರ್‌ ಬೀಜಕಣಗಳನ್ನು 
ಉತ್ಪತ್ತಿಮಾಡುತ್ತದೆ. ಶಿಲೀಂದ್ರವು ಲೈಂಗಿಕವಾಗಿ ಊಸ್ಟೋರ್‌ ಎಂಬ ಬೀಜಕಣ 
ಗಳನ್ನು ಉತ್ಪಶ್ತಿಮಾಡುತ್ತದೆ. ಈ ಬೀಜಕಣಗಳು 34-524 ವ್ಯಾಸವಿದ್ದು 
ಕಂದುಬಣ್ಣದವಿದ್ದು, ಅವುಗಳ ಹೊರಮೈ ನುಣುಪಾಗಿ ದಪ್ಪನಾಗಿರುತ್ತದೆ. 


ರೋಗಚಕ್ರ: ರೋಗದ ಮೂಲಸೋಂಕು ಬೀಜ ಮತ್ತು ಮಣ್ಣಿನಲ್ಲಿರುವ 
ರೋಗ ತಗುಲಿದ ಭಾಗಗಳಾದ ಎಲೆ, ತೆನೆ ಇಶ್ಯಾದಿಗಳಲ್ಲಿರುವ ಊಸ್ಟೋರ್‌ಗಳಿಂದ 
ಬರುತ್ತದೆ. ಈ ಊಸ್ಟೋರ್‌ಗಳು ಮಣ್ಣಿನಲ್ಲಿ ಸುಮಾರು 5 ವರ್ಷಗಳಿಗಿಂತ 
ಹೆಚ್ಚಾಗಿ ಜೀವಿಸಬಲ್ಲವು. ಅನಂತರ ರೋಗವು ಕೃಮೇಣ ಗಾಳಿಯಲ್ಲಿ ಚಲಿಸುವ 
ಕೊನಿಡಿಯಾ ಅಥವಾ ಸ್ಬೊ ರಾಂಜಿಯ ಬೀಜಕಣಗಳಿಂದ ಗಿಡದಿಂದ ಗಿಡಕ್ಕೆ ಹಾಗೂ 
ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹರಡುತ್ತದೆ. ಈ ಹರಡುವಿಕೆಯು ತಂಪಾದ 
ವಾತಾವರಣವನ್ನು ಅವಲಂಬಿಸಿರುತ್ತದೆ. ಕೆಲವು ವೇಳೆ ಕೆಲವು ಆಸರೆ ಸಸ್ಯ 
ಗಳೂ ಸಹ ರೋಗವನ್ನು ಹರಡಲು ಸಹಾಯವಾಗುತ್ತವೆ. 


ಹತೋಟಿ 


]. ರೋಗ ತಗುಲಿದ ಗಿಡ ಮತ್ತು: ತೆನೆಗಳನ್ನು ಹೊಲದಿಂದ ತೆಗೆದು 
ನಾಶಮಾಡಿ ರೋಗದ ಮೂಲಸೋಂಕನ್ನು ಕಡಮೆ ಮಾಡಬೇಕು. 

೭. ಶಿಫಾರಸು ಮಾಡಿದ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. 

3. ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ; 2 ಗ್ರಾಮ್‌ ಸೆರಸಾನ್‌ ಅಥವಾ ಅಗ್ರಸಾನ್‌ ಶಿಲೀಂಧ್ರ 
ನಾಶಕವನ್ನು 1 ಕೆ.ಜಿ. ಬೀಜಕ್ಕೆ ಬೆರಸಬೇಕು. 


4, 40 ಗ್ರಾಮ್‌ ಜೈನೆಬ್‌ ಶಿಲೀಂದ್ರನಾಶಕವನ್ನು 18 ಲೀಟರ್‌ ನೀರಿನಲ್ಲಿ 
ಬೆರಸಿ 15.20 ದಿನಗಳಿಗೊಂದಾವರ್ತಿ ಬೆಳೆಗೆ ಸಿಂಪರಣೆ ಮಾಡಬೇಕು. 


ಸಜ್ಜೆ 101 
2. ಜೋನಿರೋಗ (ಎರ್ಗಾಟ್‌) 


ಈ ರೋಗವನ್ನು ಆಫ್ರಿಕಾ ದೇಶದ ಕೆಲವು ಪ್ರದೇಶಗಳಲ್ಲೂ ಭಾರತ 
ದಲ್ಲಿಯೂ ಗುರುತಿಸಲಾಗಿದೆ. ಹೆಚ್ಚಾಗಿ ಈ ರೋಗವು ಅಧಿಕ ಇಳುವರಿ ಕೊಡುವ 
ತಳಿಗಳಿಗೆ ಬರುತ್ತದೆ. ಈ ರೋಗವು 1967-68ರಲ್ಲಿ ಅಧಿಕ ಇಳುವರಿ ತಳಿಗಳಿಗೆ 
ಸಾಂಕ್ರಾಮಿಕವಾಗಿ ಬಂತಂ. ಅಲ್ಲಿಂದ ಇತರೆ ಸಜ್ಜೆ ಬೆಳೆಯುವ ರಾಜ್ಯಗಳಿಗೂ 
ಹರಡಿತು. ಈಗ ಈ ರೋಗವು ಈ ಬೆಳೆಯ ಮೇಲೆ ಒಂದು ಮುಖ್ಯವಾದ ರೋಗ 
ವಾಗಿ ಪರಿಣಮಿಸಿದೆ. 


ರೋಗದ ಲಕ್ಷಣಗಳು: ರೋಗದ ಲಕ್ಷಣಗಳನ್ನು ಬೆಳೆಯು ತೆನೆ ಬಿಟ್ಟಮೇಲೆ 
ಮಾತ್ರ ನೋಡಬಹುದು. ರೋಗದಿಂದ ನರಳುತ್ತಿರುವ ಗಿಡಗಳ ತೆನೆಗಳ ಮೇಲೆ 


ಶ್‌ 


ರ್ಗ PEG a ಸ 
00 ಬಕ್ಷಯ ರ್ನ ಇ 






ಚಿತ್ರ 55: ಸಚ್ಚಿ ಬೆಳೆಗೆ ಬೀಳುವ ಜೋನಿರೋಗದ ಟಿಹ್ನೆ, 

ತೆನೆಯ ಮೇಲೆ ಎರ್ಗಾಟ್‌ ಅಥವಾ ಸ್ಟೈೆರೋಷಿಯಾಗಳು 
ಜೇನುತುಪ್ಪದಂತಹ ಬಣ್ಣದ ದ್ರವವು ಜಿನಗುವುದು ಈ ರೋಗದ ಮುಖ್ಯ ಲಕ್ಷಣ. 
ಸೂರ್ಯನ ಬೆಳಕಿಗೆ ಹಿಡಿದಾಗ ಈ ದ್ರವವು ಹೊಳೆಯುತ್ತದೆ. ಸೋಂಕು ತೀವ್ರ 
ರೂಪದಲ್ಲಿದ್ದಾಗ ಸಕ್ಕರೆಪಾಕದಂತಹ ಈ ದ್ರವವು ಎಲೆಗಳ ಮೇಲೆ ಬಿದ್ದು ಬಿಳಿ 


102 ' ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


' ರೋಗಕಾರಕ ಜೀವಿ ; ` ಕ್ಲಾವಿಸಿಪ್ಸ್‌ ಮೈಕ್ರೊಸಿಫೆಲ (Waller) Tul. 
ವರ್ಗ: ಆಅೃಸ್ಕೊಮ್ಮೆಸಿಟೀಸ್‌ 
ಪಂಗಡ : ಕ್ಲಾವಿಸಿಪ್ಟೇಲ್ಡ್‌ 
ಕುಟುಂಬ : ಕ್ಲಾವಿಸಿಪ್ಪೇಸಿ 


ಪದರೆಗಳಾಗುವುದು. ಇದಕ್ಕೆ ಆಕರ್ಷಿತವಾದ ಕೀಟಿಗಳು ಬೇರೆ ಗಿಡಗಳಿಗೆ 
ಸೋಂಕನ್ನು ಒಯ್ಯುವುವು. ಕ್ರಮೇಣ ಅಂತಹ ತೆನೆಗಳಲ್ಲಿ ಕಂದುಬಣ್ಣದ ಗಡುಸಾದ 
ಶಿಲೀಂಧ್ರದ ಕವಕಜಾಲದ ತುಂಡುಗಳಾಗಿ ಮಾರ್ಪಾಟುಹೊಂದಿ ಕ್ರಮೇಣ ಸ್ಥೆರೋ 
ಹಿಯಾಗಳಾಗುತ್ತವೆ. ಇವುಗಳ ತುದಿ ಚೂಪಾಗಿದ್ದು ಮಧ್ಯದಲ್ಲಿ ಬಗ್ಗಿರುತ್ತವೆ. 
ಇದರಿಂದ ತೆನೆಯಲ್ಲಿ ಬೀಜಗಳ ಉತ್ಪನ್ನ ಕಡಮೆಯಾಗುವುದು. 


ಶಿಲೀಂಧ್ರವು ಹೂವಿನ ಅಂಡಾಶಯಕ್ಕೆ ತಗುಲಿ ಕವಕ ಜಾಲವನ್ನು ಹೆಚ್ಚಾಗಿ 
ಉತ್ಪತ್ತಿಮಾಡುತ್ತದೆ. ಅಂತಹ ಅಂಡಾಶಯಗಳಿಂದ ಜೇನುತಂಪ್ಪದಂತಹ ದ್ರವದಲ್ಲಿ 
ಶಿಲೀಂಧ್ರವು ಕೊನಿಡಿಯಾ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತದೆ. ಈ ಕೊನಿಡಿಯಾ 
ಬೀಜಕಣಗಳು ಸಣ್ಣ ಸಣ್ಣ ಕೊನಿಡಿಯೋ ಫೋರ್‌ಗಳ ಮೇಲೆ ಹೆಚ್ಚಾಗಿ 
ಉತ್ಪತ್ತಿಯಾಗುತ್ತವೆ. ಕೊನಿಡಿಯಾಗಳು ಬೆಳ್ಳಗಿದ್ದು, ಒಂದೇ ಕೋಶವುಳ್ಳವಾಗಿ 
ಗಂಂಡಾಗಿದ್ದು ಅಳತೆಯಲ್ಲಿ ಸುಮಾರು 13-25 « 3-64 ಉಳ್ಳೆದ್ದಾಗಿರುತ್ತೆವೆ. 
ಅನಂತರ ಶಿಲೀಂಧ್ರವು ಕ್ರಮೇಣ ಕಂದುಬಣ್ಣದ ಕವಕಜಾಲದ ತುಂಡುಗಳಾದ 
ಸ್ಕೈರೋಷಿಯಾಗಳನ್ನು ಉತ್ಪತ್ತಿಮಾಡುತ್ತದೆ. ಈ ಸ್ಕೈರೋಷಿಯಾಗಳು 2 
ತಿಂಗಳ ತರುವಾಯ ಮೊಳೆತು ಚಿಕ್ಕ ಚಿಕ್ಕ ಕೊಡೆಯಾಕಾರವಿದ್ದು ಅವುಗಳಲ್ಲಿ 
"ಲೈಂಗಿಕ ಬೀಜಕಣಗಳಾದ  ಆ್ಯಸ್ಫ್ಕೊಸ್ಫೋರ್‌ಗಳನ್ನು ಬಿಡುತ್ತವೆ; ಈ 
ಸ್ಲೈರೋಷಿಯಾಗಳು ವಿಷಕಾರಕ ವಸ್ತುವಾದ ಎರ್ಗೋಟಾಕ್ಷಿನ್‌ ಹೊಂದಿದ್ದು 
ಇವುಗಳನ್ನು ಪ್ರಾಣಿಗಳಾಗಲಿ ಅಥವಾ ಮನುಷ್ಯರಾಗಲಿ ಹೆಚ್ಚಾಗಿ ಸೇವಿಸಿದಾಗ 
ಹಾನಿಯು ಸಂಭವಿಸುತ್ತದೆ. ಕಡಮೆ ಪ್ರಮಾಣದಲ್ಲಿ ಇದನ್ನು ಔಷಧಿರೂಪದಲ್ಲೂ 
ಉಪಯೋಗಿಸಬಹುದಂ. '` 


ರೋಗಚಕ್ರ : ರೋಗದ ಮೂಲಸೋಂಕು ಬೀಜಗಳ ವಂಖಾಂತರ ಮತ್ತು 
ಮಣ್ಣಿನಲ್ಲಿರಂವ ಸ್ಫೈರೋಷಿಯಾಗಳಿಂದ ಬರುತ್ತವೆ. ಅನಂತರೆ ಸೋಂಕುಗಿಡದ ತೆನೆ 
ಮತ್ತೂ ಎಲೆಗಳ ಮೇಲೆ ಇರುವ ಜೇನುತಂಪ್ಪದಂತಹ ದೃವದಿಂದ ಕೀಟಗಳ ಮೂಲಕ 
ಹರಡಂತ್ತದೆ, ತಂಪು ಮತ್ತು ಶೀತದ ಹವಾಗುಣವಿರುವ ಪ್ರದೇಶಗಳಲ್ಲಿ ಈ 
ರೋಗದ ಬಾಧೆ ಹೆಚ್ಚು. 





ಸೋಂಕುಹೂ 





ಚೆಲಿಸುವೆ. | 
ಬೀಜಕಣಗಳು ಸಿಎ ಕೊೋಹಿಯಾಗಳು 
KE 
ನಿ i 
ನ್ನೋ 
ಚಿತ್ರ 56: ಸಜ್ಜೆ ಬೆಳೆಗೆ ಬರುವ ಜೋನಿ ರೋಗಚಕ್ಟ 
ಹತೋಟಿ. 


]. ರೋಗದ ಸೋಂಕು ಇರುವ ಗಿಡಗಳನ್ನು ಕಿತ್ತು ನಾಶಮಾಡೆಬೇಕು. 
| 2. ಬಿತ್ತನೆಗೆ ಶಿಫಾರಸು ಮಾಡಿದ ಬೀಜಗಳನ್ನೇ ಉಪಯೋಗಿಸಬೇಕು. 


3. ಶೇಕಡಾ 20ರ ಉಪ್ಪಿನ ದ್ರಾವಣದಲ್ಲಿ ಬೀಜಗಳನ್ನು ಅದ್ದಿ ಮೇಲೆ. 
ತೇಲುವ ಬೀಜಗಳನ್ನು ಮತ್ತು ಸ್ಲೈರೋಹಿಯಾಗಳನ್ನು ಹೊರತೆಗೆದು 
ತಳಭಾಗದಲ್ಲಿ ಉಳಿಯುವ ಬೀಜಗಳನ್ನು .ಬಿತ್ತನೆಗೆ ಉಪಯೋಗಿಸ 
ಬೇಕು, 


"4, ಬೆಳೆಯು ತೆನೆಬಿಡುವ ಮುನ್ನ ಮತ್ತು ತೆನೆಬಿಟ್ಟ ನಂತರ 40 ಗ್ರಾಮ್‌ 
ಜೈರಾಮ್‌ ಶಿಲೀಂಧ್ರನಾಶಕವನ್ನು 18 ಲೀಟರ್‌ ನೀರಿನಲ್ಲಿ ಜೆರಸಿ ಬೆಳೆಗೆ 
ಸಿಂಪಡಿಸಬೇಕು. 


3, ತುಕ್ಕು (ಬಂಡಾರ) ರೋಗ (ರಸ್ಟ್‌) 


ಈ ರೋಗವು ಸಜ್ಜೆಯ ಮೇಲೆ ಎಲ್ಲ ಪ್ರದೇಶಗಳಿಂದಲೂ ತಿಳಿದುಬಂದಿದೆ, 
ಇದರ ತೀವ್ರತೆ ಕೆಲವೊಂದು ತಳಿಗಳ ಮೇಲೆ ಬಹಳವಾಗಿದ್ದು, ಇದರಿಂದ ಆಗುವ 
ಹಾನಿಯನ್ನು ಸಸಿಗಳಿಂದ ಹಿಡಿದು ದೊಡ್ಡ ಬೆಳೆಯವರೆಗೂ ನೋಡಬಹುದು. 


104 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ. 


ರೋಗದ ಲಕ್ಷಣಗಳು: ರೋಗದ ಲಕ್ಷಣಗಳನ್ನು ಎಲೆ ಮತ್ತು ಎಲೆಒರೆಗಳ 
ಮೇಲೆ ನೋಡಬಹುದು. ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಅದರಲ್ಲೂ 
ಎಲೆಯ ತಂದಿಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡು ಇವುಗಳು ಗುಂಪಾಗಿ 
ರುತ್ತವೆ. ಈ ಗುಳ್ಳೆಗಳು ಮೊದಲಿಗೆ ಕಂದುಬಣ್ಣದಿಂದ ಕೂಡಿದ್ದು ಅನಂತರ ಕಪ್ಪು 
ಬಣ್ಣಕ್ಕೆ ತಿರುಗುತ್ತವೆ. ಈ ರೋಗವು ಬೆಳೆ "ಸಣ್ಣದಾಗಿದ್ದಾ ಗೆ ಬಂದರೆ ಬೆಳಗೆ 
ಬಹಳ ಹಾನಿಯುಂಟಾಗುತ್ತದೆ. 
ರೋಗಕಾರಕ ಜೀವಿ: ಪಕ್ಷಿನೀಯ ಪೆನಿಸಿಟೈ 7152171. 
ವರ್ಗ : ಬೆಸಿಡಿಯೊಮೈಸಿಟೀಸ್‌ 
ಪಂಗಡ : ಯುರಿಡಿನೇಲ್ಸ್‌ 
ಕುಟುಂಬ : ಪಕ್ಷೀನಿಯೇಸಿ 


ಶಿಲೀಂಧ್ರದ ಜೀವನ ಚರಿತ್ರೆಯನ್ನು 2 ವಿಭಿನ್ನಜಾತಿಯ ಬೆಳೆಗಳ ಮೇಲೆ 
ಕಾಣಬಹುದು. ಇವುಗಳೆಂದರೆ ಸಜ್ಜೆ ಮತ್ತು ಬದನೆಜಾತಿಯ ಸಸ್ಯ. ಸಜ್ಜೆಯ 
ಮೇಲೆ ಶಿಲೀಂಧ್ರದ ಬೀಜಕಣಗಳಾದ ಯುರಿಡಿಯಾ ಮತ್ತು ಟೀಲಿಯಾಗಳನ್ನು ಕಾಣ 
ಬಹಂದಂ ಮತ್ತು ಶಿಲೀಂಧ್ರದ ಉಳಿದೆರಡು ಬೀಜಕಣಗಳಾದ ಪಿಕ್ನಿಯಾ ಮತ್ತು ಈ 
ಹಿಯಾಗಳನ್ನು ಬದನೆಜಾತಿಯ ಸಸ್ಯಗಳ ಮೇಲೆ ನೋಡಬಹುದು. ಯೂರಿಡಿಯಾ 
ಬೀಜಕಣಗಳಂ ಅಂಡಾಕಾರವಾಗಿದ್ದು, ಒಂದೇ ಕೋಶವುಳ್ಳವಾಗಿ ಕಂದು ಅರಿಸಿನ 
ಬಣ್ಣದಿಂದ ಕೂಡಿರುತ್ತವೆ ಅನಂತರ ಕೊಳವೆಯಾಕಾರದ ಟೀಲಿಯಾ ಬೀಜಕಣಗಳು 
ಉತ್ಪತ್ತಿಯಾಗುತ್ತವೆ ಹಾಗೂ ಇವುಗಳು 2 ಕೋಶಗಳಿಂದೆ ಕೂಡಿದ್ದು ಕಂದು 
ಬಣ್ಣವಿರುತ್ತವೆ... ಟೀಲಿಯೊ ಬೀಜಕಣಗಳು ವಿಶ್ರಾಂತಿ ರೂಪ ಕಳೆದ ಮೇಲೆ 
ಮೊಳೆತು ಬೆಸಿಡಿಯೊ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತವೆ. ಪಿಕ್ನಿಯಾ ಬೀಜಕಣ 
ಗಳಂ ಬದನೆಗಿಡದ ಎಲೆಯ ಮೇಲ್ಭಾಗದಲ್ಲಿ ಉತ್ಪತ್ತಿಯಾಗಿ ಹಳದಿ ಬಣ್ಣ ಉಳ್ಳ 
ದ್ಹಾಗಿರಂತ್ತವೆ... ಈಷಿಯೊ ಬೀಜಕಣಗಳು ಬದನೆಗಿಡದ ಎಲೆಯ ಕೆಳಭಾಗದಲ್ಲಿ 
ಉತ್ಪತ್ತಿಯಾಗಿ ಕಿತ್ತಲೆಬಣ್ಣದಿಂದ ಕೂಡಿದ್ದು ಅನಂತರ ಇವುಗಳು ಸಜ್ಜೆ - ಬೆಳೆಯ 
ಮೇಲೆ ಸೋಂಕನ್ನು ತರುತ್ತವೆ. 


ರೋಗಚಕ್ರ : . ರೋಗದ ಮೂಲಸೋಂಕು ಬದನೆಣಾತಿಯ ಗಿಡಗಳಲ್ಲಿ 
ಉತ್ಪತ್ತಿಯಾಗಂವ ಈಷಿಯಾ ಬೀಜಕಣಗಳಿಂದ ಬರುತ್ತವೆ. ತರುವಾಯ ಸೋಂಕು 
ಸಜ್ಜೆ ಬೆಳೆಯ ಮೇಲೆ ಉತ್ಪತ್ತಿಯಾಗುವ ಯೂರಿಡಿಯಾ ಬೀಜಕಣಗಳಿಂದ ಹರಡು 
ತ್ತದೆ. ಕೆಲವು ಸಾರಿ ಸಜ್ಜೆ ಬೆಳೆಯ ಜಾತಿಯ ಕೆಲವು ಆಸರೆ ಸಸ್ಯಗಳು ಕೂಡ ರೋಗ 
ವನ್ನು ಹರಡಲಂ ಸಹಾಯಮಾಡುತ್ತವೆ. ರೋಗವು ಅನಂತರ ಬೆಳೆಯ ಮೇಲೆ 
ಉತ್ಪತ್ತಿಯಾಗುವ ಯಖರಿಡಿಯಾ ಬೀಜಕಣಗಳಿಂದ ಗಿಡದಿಂದ ಗಿಡಕ್ಕೆ ಹಾಗೂ ಒಂದು 


ಪ್ರದೇಶದಿಂದ, ಮತ್ತೊಂದಕ್ಕೆ ಹರಡುತ್ತದೆ. 


ಸೆಜ್ಜೆ 105 
ಹತೋಟ 


1. ಶಿಲೀಂಧ್ರನಾಶಕವನ್ನು ಸಿಂಪರಿಸಬೇಕು. 


ಶಿಲೀಂಧ್ರನಾಶಕ ಸಿಂಪರಣೆ ಹಾಗೂ ಉಪಯೋಗಿಸುವ ಕ್ರಮ: 40 ಗ್ರಾಮ್‌ 
ಮ್ಯಾನೆಬ್‌ ಅಥವಾ ಗಂಧಕದ ಪುಡಿಯನ್ನು 18 ಲೀಟರ್‌ ನೀರಿನಲ್ಲಿ ಬೆರಸಿ ಬೆಳೆಗೆ 15- 
20 ದಿವಸಗಳ ಅಂತರದಲ್ಲಿ ಸಿಂಪರಿಸಬೇಕು 


4. ಕಾಡಿಗೆ ರೋಗ (ಸ್ಮಟ್‌) 


ಈ ರೋಗದಿಂದ ಬೆಳೆಗೆ ಆಗುವ ಹಾನಿಯು ಕಡಮೆ ಇದ್ದರೂ ಕೆಲವು ವರ್ಷ 
ಗಳಲ್ಲಿ ಬೆಳೆಗೆ ಹೆಚ್ಚಿನ ನಷ್ಟವಾಗುವ ಪ್ರಸಂಗಗಳು ಉಂಟು, ಇದು ಸಾಮಾನ್ಯವಾಗಿ 
ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಜಾಸ್ತಿ. 


ರೋಗದ ಲಕ್ಷಣಗಳು: ರೋಗದ ಲಕ್ಷಣಗಳನ್ನು ಬೆಳೆಯು ತೆನೆಬಿಟ್ಟ ಮೇಲೆ 
ಮಾತ್ರ ಕಾಣಬಹುದು. ರೋಗ ತಗುಲಿದ ತೆನೆಗಳಲ್ಲಿ ಅಲ್ಲಿ ಇಲ್ಲಿ ಬೀಜಗಳ ಬದಲು 
ಬುಗುರಿಯಾಕಾರದ ಶಿಲೀಂಧ್ರದ ಬೀಜಕಣ ಕೋಶಗಳಾಗಿ ಮಾರ್ಪಾಟು ಹೊಂದು 
ತ್ತವೆ, ಇವು ಮೊದಲಿಗೆ ಹಸುರಾಗಿದ್ದು ಅನಂತರ ಕಪ್ಪುಬಣ್ಣಕ್ಕೆ ತಿರುಗುತ್ತವೆ. ಈ 
ಬೀಜಕಣಕೋಶಗಳು ಒಡೆದಾಗ ಅಥವಾ ಬಿರಿದಾಗ ಕಂದುಮಿಶ್ರಿತೆ ಕಪ್ಪುಬಣ್ಣದ 
ಟೇಲಿಯೊಸ್ಟೋರ್‌ ಬೀಜಕಣಗಳು ಇರುವುದನ್ನು ನೋಡಬಹುದು. ರೋಗಪೀಡಿತ 
ತೆನೆಗಳಲ್ಲಿ ಕೆಲವೇ ಬೀಜಗಳು ರೋಗಕ್ಕೆ ತುತ್ತಾಗುತ್ತವೆ. 


ರೋಗಕಾರಕ ಜೀವಿ: ಟಾಲಿಪೊಸ್ಟೋರಿಯಂ ಪಿನಿಸಿಲಾರೈ Bef. 
ವರ್ಗ ; ಬೆಸಿಡಿಯೋಮೈಸಿಟೀಸ್‌ 
ಪಂಗಡ : ಯೂಸ್ಟಿಲ್ಯಾಜಿನೇಲ್ಸ್‌ 
ಕುಟುಂಬ : ಯೂಸ್ಟಿಲ್ಯಾಜಿನೇಸಿ 


ಶಿಲೀಂಧ್ರವು ಬೀಜಕಣಕೋಶಗಳಲ್ಲಿ ಇದ್ದು ಬೀಜಕಣಗಳಾದ ಟೀಲಿಯೊ 
ಸ್ಟೋರ್‌ಗಳಂ, ಬೀಜಕಣಕೋಶ ಒಡೆದಾಗ ಗುಂಪುಗುಂಪಾಗಿರುತ್ತವೆ. ಒಂದೊಂದು 
ಬೀಜಕಣಗಳ ಅಳತೆಯು 8-13 ವ್ಯಾಸವುಳ್ಳದ್ದಾಗಿದ್ದು ಗುಂಡಾಗಿದ್ದು ಕಂದು 
ಬಣ್ಣದವಿರುತ್ತವೆ. ಇವುಗಳು ನೀರಿನಲ್ಲಿ ಮೊಳೆತು ಸ್ಟೊರಿಡಿಯಾ (ಬೆಸಿಡಿಯೊ 
ಸ್ಟೋರ್ಸ್‌)ಗಳನ್ನು ಉತ್ಪತ್ತಿಮಾಡುತ್ತವೆ. ಕ್ರಮೇಣ ಈ ಬೀಜಕಣಗಳಂ ರೋಗದ 
ಸೋಂಕನ್ನು ತರುತ್ತವೆ, 


106 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ರೋಗಚಕ್ರ : ರೋಗದ ಮೂಲಸೋಂಕು ಭೊಮಿಯಲ್ಲಿರುವ ಬೀಜಕಣ 
ಕೋಶಗಳಿಂದಲೂ ಬೆಳೆಯು ಹೂಬಿಟ್ಟಮೇಲೆ ಗಾಳಿಯಲ್ಲಿ ಚಲಿಸುವ ಸ್ಫೊರಿಡಿಯಾ 
. ಬೀಜಕಣಗಳಿಂದಲೂ ಬರುತ್ತದೆ. ಕ್ರಮೇಣ ಸೋಂಕು ತೆನೆಯಲ್ಲಿರುವ ಬೀಜಕಣ 
ಕೋಶಗಳಿಂದ ಹರಡುತ್ತದೆ. 


ಹತೋಟಿ: ರೋಗ ತಗುಲಿದೆ ಕಾಡಿಗೆ ತೆನೆಗಳನ್ನು ಹೊಲದಲ್ಲಿ ಗುರುತಿಸಿ ಹ 
ಗಳನ್ನು ಕಿತ್ತಿ ನಾಶಮಾಡಬೇಕು. 


ಸಜ್ಜೆ ಬೆಳೆಯ ಮೇಲೆ ಕಡಮೆ ಪ್ರಮಾಣದಲ್ಲಿ ಬರುವ ಇತರ ರೋಗಗಳು 


]. ಬೆಂಕಿರೋಗ (ಬ್ಲಾಸ್ಟ್‌) 
ರೋಗಕಾರಕ ಜೀವಿ: ಪೆರಿಕ್ಕುಲೇರಿಯ ಸಟೇರಿಯ Nishikado 
೭. ಎಲೆಚುಕ್ಕೆರೋಗ (ಲೀಫ್‌ ಸ್ಟಾಟ್‌) 
ರೋಗಕಾರಕ ಜೀವಿ; ಹೆಲ್‌ಮಿಂಥೊಸ್ಟೋರಿಯಂ ಪ್ರಭೇದ 
3. ಬ್ಯಾಕ್ಟೀರಿಯಾ ಎಲೆಚುಕ್ಕೆರೋಗ (ಬ್ಯಾಕ್ಟೀರಿಯೆಲ್‌ ಲೀಫ್‌ ಸ್ಮಟ್‌) 
ರೋಗಕಾರಕ ಜೀವಿ : ಜಾಂತೋಮೊನಾಸ್‌ ಪಿನ್ನಿಸಿಟೆ Rajg and Rang. 
4, ಟ್ವಿಸ್ಟೆಡ್‌ ಟಾಪ್‌ 
ರೋಗಕಾರಕ ಜೀವಿ: ಪ್ಯಸೇರಿಯಂ ಮೊನಿಲಿಫಾರ್ಮೆ 57614, 


ಅಧ್ಯಾಯ 7 


ನವಣೆ 


ಈ ಬೆಳೆಯನ್ನು ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಜೆಳೆಯುತ್ತಿದ್ದರು. ಇದರ 
ಸಾಗುವಳಿಯನ್ನು ಹೆಚ್ಚಾಗಿ ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು 
ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮಾಡಲಾಗುತ್ತಿದೆ. ಈ ಬೆಳೆಯನ್ನು ಹೆಚ್ಚಾಗಿ ಖುಷ್ಕಿ 
ಭೂಮಿಯಲ್ಲಿ ಮಳೆಯ ಆಶ್ರಯದಲ್ಲಿ ಬೆಳೆಯುತ್ತಾರೆ. - ಇದನ್ನು ಅನ್ನದಂತೆ 
ಉಪಯೋಗಿಸುತ್ತಾರೆ, ಇದರ ಹುಲ್ಲನ್ನು ದನಗಳಿಗೆ ಮೇವಾಗಿಯೂ ಉಪಯೋಗಿ 
ಸುತ್ತಾರೆ. 


|], ತುಪ್ಪಟ (ಬೂಜು, ಹಸುರುತೆನೆ) ರೋಗ (ಡೌನಿಮಿಲ್‌ಡ್ಕೂ. 
ಗ್ರೀನ್‌ ಇಯರ್‌) 


ಈ ರೋಗದ ಲಕ್ಷಣ, ರೋಗಕಾರಕ, ರೋಗಚಕ್ಟ ಮತ್ತು ಹತೋಟಿ ಕ್ರಮ 
ಗಳು ಸಜ್ಜೆ ಬೆಳೆಯಮೇಲೆ ವಿವರಿಸಿದ ತುಪ್ಪಟ ಅಥವಾ ಬೂಜುರೋಗದ ಹೋಲಿಕೆ 
ಯನ್ನು ಹೊಂದಿದ್ದು,” ಇದರ ಮಾಹಿತಿಗಾಗಿ ಸಜ್ಜೆ ಬೆಳೆಯ ಬೂಜಂ ಅಥವಾ 
ತುಪ್ಪಟ ರೋಗವನ್ನು ನೋಡುವುದು. 


2. ಕಾಡಿಗೆ ರೋಗ (ಸ್ಮಟ್‌) 


ಈ ರೋಗವು ನವಣೆ ಬೆಳೆಯ ಮುಖ್ಯವಾದ ರೋಗ ಮತ್ತು ನವಣೆ ಬೆಳೆ 
ಯುವ ಎಲ್ಲ ಪ್ರದೇಶಗಳಲ್ಲಿಯೂ ಈ ರೋಗದ ಹಾನಿ ಕಂಡುಬಂದಿದೆ. ಈ 
ರೋಗವು ಹೆಚ್ಚಾಗಿ ಬೆಳೆಯ ಇಳಂವರಿಯನ್ನು ಕಡಮೆಮಾಡುತ್ತದೆ. 


ರೋಗದ ಲಕ್ಷಣಗಳು: ರೋಗದ ಲಕ್ಷಣಗಳನ್ನು ಬೆಳೆಯು ತೆನೆಬಿಟ್ಟಮೇಲೆ 
ಮಾತ್ರೆ ನೋಡಬಹುದು. ರೋಗ ತಗುಲಿದ ತೆನೆಗಳಲ್ಲಿ ಹೆಚ್ಚಾಗಿ ಕಾಳುಗಳ ಬದಲು, 
ಶಿಲೀಂಧ್ರದ ಬೀಜಕಣ ಕೋಶಗಳಿರುವುದು ಕಂಡುಬರುತ್ತದೆ. ಈ ಬೀಜಕಣ ಕೋಶ 


108 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ , 


ಗಳು 2-4 ಮಿಲಿಮೀಟರ್‌ ವ್ಯಾಸ ಉಳ್ಳದ್ದಾಗಿರುತ್ತವೆ. ತೆನೆಯು ಬಲಿತ ಮೇಲೆ 
ಈ ಬೀಜಕಣ ಕೋಶಗಳು ಒಡೆದು ಕಪ್ಪುಬೀಜಕಣಗಳಿಂದ ` ಟೀಲಿಯೊಸ್ಟೋರ್‌ 
ಗಳನ್ನು ಹೊರದೂಡುತ್ತದೆ. 





ಚಿತ್ರ 57: ನವಣಿ ಬೆಳಗೆ ಬರುವ ಬೂಜು ರೋಗದ ಚಿಪ್ನೆ; ತೆನೆ ಹಸುರಾಗಿರುತ್ತದೆ. 
ರೋಗಕಾರಕ. ಜೀವಿ: ಯೂಸ್ಟಿಲ್ಯಾಗೊ. ಕೃಮೇರಿ Kosrn. 
ವರ್ಗ : ಬೆಸಿಡಿಯೋಮೈಸಿಟೀಸ್‌ 
ಪಂಗಡ : ಯೊಸ್ವಿಲ್ಮಾಜಿನೇಲ್ಲ್‌ 
ಕುಟುಂಬ : ಯೂಸ್ಟಿಲ್ಯಾಜಿನೇಸಿ 


ಶಿಲೀಂಧ್ರದ ಬೀಜಕಣಗಳಾದ ಟೀಲಿಯೋಸ್ಟೋರ್‌ಗಳು ಕಂದುಬಣ್ಣದವಿದ್ದು 
ಕೋಣಾಕಾರವಾಗಿರುತ್ತವೆ. 7-104 ವ್ಯಾಸವುಳ್ಳದ್ದಾಗಿರುತ್ತವೆ. ಇವು ನೀರಿನಲ್ಲಿ 
ಮೊಳೆತು ಸ್ಟೊರಿಡಿಯಾ ಬೀಜಕಣಗಳನ್ನು ಉತ್ಪತ್ತಿಮಾಡುತ್ತವೆ. ಇವುಗಳಿಂದ 
ಕೃಮೇಣ ಸೋಂಕು ಬರುತ್ತದೆ. 


ನವಣೆ 109 


ರೋಗಚತ್ರ : ರೋಗದ ಮೂಲಸೋಂಕು ಬೀಜಗಳ ಹೊರಭಾಗದಲ್ಲಿದ್ದು, 
ಕಾಳುಗಳನ್ನು ಒಕ್ಕಣೆ ಮಾಡುವ ಕಾಲದಲ್ಲಿ ಶಿಲೀಂಧ್ರದ ಬೀಜಕಣಗಳು ಕಾಳಿನ 
ಹೊರಮೈಗೆ ಅಂಟಿಕೊಳ್ಳುತ್ತವೆ. ಅಂತಹ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಿ 
ದಾಗ, ಬೀಜ ಮೊಳೆಯುವ ಶಿಲೀಂಧ್ರದ ಬೀಜಕಣಗಳು ಮೊಳೆತು ಸೋಂಕನ್ನು 
ಮೊಳಕೆಯಲ್ಲೇ ತರುತ್ತದೆ. ಶಿರೀಂಧ್ರವು ಬೆಳೆ ಬೆಳೆಯುವ ಭಾಗದಲ್ಲಿದ್ದು, ಹೂ 
ಬಿಟ್ಟ ಮೇಲೆ ಸೋಂಕನ್ನು ತರುತ್ತದೆ. ಅನಂತರ ರೋಗದ ಚಿಹ್ನೆಗಳನ್ನು ತೆನೆಯ 
ಮೇಲೆ ನೋಡಬಹುದು, ಕೆಲವು ಸಾರಿ ರೋಗ ಹರಡಲು ನವಣೆ ಜಾತಿಗೆ ಸೇರಿದ 
ಕೆಲವು ಆಸರೆ ಸಸ್ಕಗಳು ಸಹ ಸಹಾಯವಾಗುತ್ತವೆ. 


ಹತೋಟಿ 
1. ಪರಿಷ್ಕೃತ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. 
2., ಬಿತ್ತನೆ ಬೀಜಗಳನ್ನು ಉಪಚರಿಸಬೇಕು. 


ಬೀಜೋಪಚಾರ : 2 ಗ್ರಾಮ್‌ ಪಾದರಸ ಸಂಯುಕ್ತ ಶಿಲೀಂಧ್ರನಾಶಕಗಳಾದ 
ಅಗ್ರಸಾನ್‌ ಅಥವಾ ಸೆರಕಾನ್‌ ಅಫವಾ ನುಣುಪಾದ ಗುಧಕದ ಪುಡಿಯನ್ನು 1 ಕೆ.ಜಿ. 
ಬೀಜಕ್ಕೆ ಚೆನ್ನಾಗಿ ಬೆರಸಬೇಕು. 


3, ತುಕ್ಕು : ಅಥವಾ ಬಂಡಾರರೋಗ (ರಸ್ಟ್‌) 


ಈ ರೋಗವು ಈ ಬೆಳೆಗೆ ತಗಲುವ ಬಹುಮುಖ್ಯವಾದ ರೋಗ. ಕೆಲವು 
ವರ್ಷಗಳಲ್ಲಿ ಈ ರೋಗವು ಸಾಂಕ್ರಾಮಿಕವಾಗಿ ಬಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಯ 
ಇಳುವರಿಯನ್ನು ಕಡಮೆ ಮಾಡಿದೆ. 


ರೋಗದ ಲಕ್ಷಣಗಳು : ರೋಗವು ಮೊದಲಿಗೆ ಎಲೆಯ ಎರಡು ಕಡೆಯಲ್ಲೂ 
ಸಣ್ಣ ಸಣ್ಣ ಕಂದುಬಣ್ಣದ ಗುಳ್ಳೆಗಳನ್ನು ಉಂಟುಮಾಡುತ್ತವೆ. ಇವು ಸಾಲು ಸಾಲಾ 
ಗಿದ್ದು ಕ್ರಮೇಣ ಎಲೆಯನ್ನೆಲ್ಲ ಆವರಿಸುತ್ತವೆ. ರೋಗವು ತೀವ್ರರೂಪದಲ್ಲಿದ್ದಾಗ 
ಈ ಗುಳ್ಳೆಗಳು ಎಲೆಯ ಒರೆ ಮತ್ತು ಕಾಂಡದ ಭಾಗಗಳಲ್ಲಿ ಕಂಡುಬರುತ್ತವೆ. ಈ 
ರೋಗವು ಬೆಳೆಯು ಚಿಕ್ಕದಾಗಿದ್ದಾಗ ಬಂದರೆ ಇದರಿಂದ ಬಹಳ ಹಾನಿಯುಂಟಾ 
ಗುತ್ತದೆ, ` 


ರೋಗಕಾರಕ ಜೀವಿ : ಯೂರೋಮೈಸಿಸ್‌ ಸಟೇರಿಯ ಇಟಾಲಿಕೆ (Diet.) 


Yosh ino 
ವರ್ಗ ; ಬೆಸಿಡಿಯಾಮೈಸಿಟೀಸ್‌ 


110 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟೆ 


ಪಂಗಡ ; ಯುರಿಡಿನೇಲ್ಸ್‌ 
ಕುಟಂಂಬ ; ಪಕ್ಷೀನಿಯೇಸಿ 


ಶಿಲೀಂಧ್ರದ ಜೀವನಚರಿತ್ರೆಯಲ್ಲಿ ಪರ್ಯಾಯ ಸಸ್ಟಿದ ಪಾತ್ರವು ಗೊತ್ತಿಲ್ಲದೆ ಮತ್ತು 
ಶಿಲೀಂಧ್ರದ ಎರಡು ತರಹದ ಬೀಜಕಣಗಳಾದ ಯುರಿಡಿಯಾ ಮತ್ತು ಟೀಲಿಯಾ 
ಗಳಂ ಈ ಬೆಳೆಯ ಮೇಲೆ ಉತ್ಪತ್ತಿಯಾಗುತ್ತವೆ. ಯೂರಿಡಿಯಾ ಬೀಜಕಣಗಳಂ 
ಹೆಚ್ಚಿನ ಸಂಖೆ [ಯಲ್ಲಿ ಉತ್ಪತ್ತಿ ಯಾಗಿ ಹಳದಿವಿಂಶ್ರಿತ ಕಂದುಬಣ್ಣದವಿದ್ದು 20-34» 
14-24 4 ಅಳತೆಯುಳ ದ್ದಾಗಿರುತ್ತವೆ. ಅನಂತರ ಟೀಲಿಯಾ ಬೀಜಕಣಗಳಂ 
ಉತ್ಪತ್ತಿಯಾಗಿ ಇವುಗಳೂ ಸಹ ಹಳದಿ ಕಂದುಬಣ್ಣದವಾಗಿದ್ದು ಎರಡ ಕೋಶ 
ಗಳುಳ್ಳ, 17-26 x 14-20, ಅಳತೆಯುಳ್ಳದ್ದಾಗಿರುತ್ತವೆ. ವಿಶ್ರಾಂತಿರೂಪ ಕಳೆದ 
ಟೀಲಿಯಾ ಬೀಜಕಣಗಳಂ ಮೊಳಕೆಯೊಡೆಯುತ್ತವೆ. 


ರೋಗಚಕ್ರ : ಸದ್ಯದಲ್ಲಿ ಪರ್ಯಾಯ ಸಸ್ಮದ ಪೌತ್ರ ಸರಿಯಾಗಿ ತಿಳಿದಿಲ್ಲ 
ವಾದ್ದರಿಂದ ರೋಗದ ಮೂಲಸೋಂಕು ಮತ್ತು ಹರಡುವಿಕೆಯು ಸಸ್ಯದಲ್ಲಿ ಉತ್ಪತ್ತಿ 
ಯಾಗುವ ಯುರಿಡಿಯಾ ಬೀಜಕಣಗಳಿಂದಲೇ ಬರುತ್ತದೆ. 


ಹತೋಟಿ 
1. ಶಿಫಾರಸುಮಾಡಿದ ಬೀಜಗಳನ್ನೇ ಬಿತ್ತನೆಗೆ ಉಪಯೋಗಿಸಬೇಕು. 
2. ಶಿಲೀಂಧ್ರನಾಶಕವನ್ನು ಸಿಂಪರಣೆಮಾಡಬೇಕು. 


ಶಿಲೀಂಧ್ರನಾಶಕದ ಸಿಂಪರಣೆ ಮತ್ತು ಉಪಯೋಗಿಸುವ ಕ್ರಮ: 40 
ಗ್ರಾಮ್‌ ಮ್ಯಾನೆಬ್‌ ಅಥವಾ ಗಂಧಕದ ಪುಡಿ ಅನ್ನು 18 ಲೀಟರ್‌ ನೀರಿನಲ್ಲಿ ಬೆರಸಿ 
15-20 ದಿವಸಗಳ ಅಂತರದಲ್ಲಿ ಬೆಳೆಗೆ ಸಿಂಪರಿಸಬೇಕು. 


ನವಣೆ 11 


(“cote ರ 00 
81 "ಯ್‌ peerage ರಾಡಿ 009 
Wea) ಉಊಣಜಲಜಂಳ ಇಂ Repose 
81 easton ೧೫೦ ಇಂಣ Un 


Gro BE "ಉಜ2ಂಂ209 ಗೆ ೧೩೦೪ 
5209 ಊದಿ ಗೊ ಬಾಗಿ 09 ಖೇ ಹಿಂ ಉಗ 02 ಐೌಜ ಇ (1) 
೫am ಓರಣ 2 


(pean ae 
RSA p EERE pou 
ಇ 2 0೮) eno LEN | ಮೀಜಧಿಜ 
on ‘aac “Rg 1 "epee Poage cele sere meaner hog 
ಖೀ ಯದ ಮನಗ ಜಗು 7 ಂಂಂಂಜಧಿದೀದ ನ ನೀಣಯಾಲಭುಂ ೫೦೧೧೫ ಜಗಾ ಜುಜ 3] 


HL 3೯ 
ಆಯಿ ೨೪9೩೮೫  ಹಂ009 ಐಲುಐಂಲಗಂಜೂ ೧೮. 
EN 72 ಚಾ 


8೦೮೧೮೬ ನಿಟ" ಜಂ? ಐಂತಿಭ9ರಂಊಂ 'ಿತಿಟಾಲಂ ಗಟ pee ಸಂ Rx 


`112 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


“ಆಾಣಜಲಣಂಇ 
ಇಂಣ ಆಣಲಡಢೀಂ 2೦೧ `ಎ eR 
set 00 ech ಬಂಗು ಗಿ 09 


“(owen CC 30೧20 002 Te 
Revo 57೬069 Yc) “cas 
ಜಲಂಳ wocve ಗಜಣಂಣುಂ 81 
"ಉಟ ೧೯೦೧೧ ಇಂಣ Up ಡನ 
Eh cea ope ಜಗು 09 


wk ede ಬಂಗ 


ಹಬ್‌ ಯುಂ ಉಗ್ಗು 


ಥಲ ಅಭ (6) 


೧೪೦೪ 
ಶಿಟಜಣಲ 66-0೯€ (ಬಿ 


113 


ನವಣೆ 


ನೀಂ ಬಂಜಂಇ ಎಂಡ ೧ೀಲಣಯಿಲಿಮುಣ 


ಬೀದ ಜಂಜಂ% "ಇಂಡ ೧೮೫೫೮ ಜುಂ 


CCHS ARON RIE AUB 


ಜಲಂ 

"ಇಂ ೧೫೧೮ ಲಔ "ಐಂ ೧೮೧ದಾಲಂ 
ಬೀ ನೀಡು ಉಣ ಓಲ 

೧೮೧೮ ಓಟು ಅಂಧರ 
೪೦ ಯಲ್‌? ಉಂಲಿಯಾಣ ಭಂಗೀ 


ಚುರ್ಳಾಂಜಯ 


Wee AUS CES 92 ಉಟುಲ 


ಮುಗಿಲೊ ( 


brs sore (1 
ಭೌ (£ 
sceo’k (z 
sek (ಸ 
('ಇ%ಇಐ) ೪೩ 


adou ಅಂಬಂಬಭ (2 . 


೪೫ ಐಂಗಿಂಟ (| 
(8) ,ಓಲುಂಜ (6 
(ಗಣ) ,ಬಲಜಂ% (2 


'ಎರಇಣಂಎ (7 
op Rcocoo opca'bys (ie) 


ಇಡಾ ತಲಯ 1 (ಒ) 


cau ceoos satu (A) 


ಬೀಜ? ೧ (1 opugres ope Rcopoox ಜ೦ಐಲೂ (ಎ) 


cause 


| Sea 


cauaaev Boe (1 


೦೦೮೬ AUsReuerE 


8] 


114 ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 
ಅನುಬಂಧ 2 
ಅಳತೆ ಮತ್ತು ತೂಕದ ಕೋಷ್ಟಕ 


1. ಪ್ರಮಾಣ ಮತ್ತು ಶೇಕಡಾವಾರು ತೆಳುವು 


ಪ್ರಮಾಣ ಶೇಕಡಾ 
1:10 10 
1 : 100 1 
1 : 500 0,2 
1; 1000 0.1 
1: 2000 0.05 
1: 5000 0.02 
2, ಅಳತೆ (ಉದ್ದ) 
"ಅಂಗುಲ ಇ 2,54 ಸೆಂ.ಮೀ. 1 ಸೆಂ.ವೋ ಇ 0,39 ಅಂಗುಲ 
1 ಅಡಿ ಎ2 ಅಂಗುಲ - 304 ಮೀ ಇ 3.28 ಅಡಿ 
ಸರೀ... 
1 ಗಜ ಇ 3 ಅಡಿ ಇ 0.91 ಮೀ ಮೀ. ಇ 1.09 ಗಜ 
ಮೈಲಿ ~ 1760 ಗಜ ಇ 1.609 1ಕಿ.ಮೀ. ೫0,621 ಮೈಲಿ 
ಕಿ.ಮೀ, 
ಮೆಟಿ ಕ್‌ ಪದತಿ 
ಬ ಗ 
1 ಸೆಂಟಿಮೀಟರ್‌ (ಸೆಂ.ಮೀ.) ಎ ಮಿಲಿಮೀಟರ್‌ (ವಿಂ.ಎ.) * 0.30 


ಅಂಗುಲ 
1 ವಿೀಟರ್‌ (ವೀ) 1000 ಸೆಂ.ಮೀ. ೬39,371 ಅಂಗುಲ 3.20 ಅಡಿ 
1 ಡೆಕವಿೀಟರ್‌ (ಡೆ.ಮೀ.) - 10 ಮೀಟರ್‌ಗಳು 
1 ಕಿಲೋಮೀಟರ್‌ (ಕಿ.ಮೀ.) ಇ 100 ಮೀ. - 0.62 ಮೈಲಿ 


ಚದರಳತೆ 


1 ಗಂಟೆಗೆ ಎ 121 ಚದರೆ ಗಜ (ಚ.ಗ. ಇ 11x11 ಗಜ) 
| ಎಕರೆ - 40 ಗುಂಟೆ = 100 ಸೆಂಟ್‌ಗಳು ಎ 4840 ಚ.ಗಜ ಇ 
0.4047 ಹೆಕ್ಟೇರ್‌ 


ನವಣಿ 115 


1 ಹೆಕ್ಟೇರ್‌ - 2.411 ಎಕರೆ « 0.0039 ಚದರ ಮೈಲಿ 
1 ಚದರ ಮೈಲಿ - (ಚ.ಮೈ) ೯ 640 ಎಕರೆ - 2.59 (ಹೆ) 
1 ಸೆಂಟ್‌ ಇ. 77 ಗರ್ಜಾ40 ಚದರ ಮೀಟರ್‌ 
2.5 ಸೆಂಟ್‌ - 100 ಚದರ ಮೀಟರ್‌ 
1 ಚದರ ಅಂಗುಲ ಇ 6.65 ಚದರ ಸೆಂ, ವೀ. ಚೆ.ಸೆಂ.ಎೀ ಇ 0.16 
ಚದರ ಅಂಗುಲ 
1 ಚದರಡಿ ಇ 144 ಚದರಂಗುಲ - 0.093 ಚದರ ಮೀಟರ್‌ 
1 ಚದರ ಮೀಟರ್‌ - 1076 ಚದರಡಿ 
1 ಚದರಗಜ - 9.0 ಚದರಡಿ ಇ 0.836 ಚದರ ಮೀಟರ್‌, 
1 ಚದರ ಮೀಟರ್‌ - 1-20 ಚದರಗಜ 


ಘನ ಅಳತೆ: 


ಟೀ ಚಮಚ ಇ ಮಿ.ಲಿ. ಇ 5ಸಿ.ಸಿ. 

] ಟೇಬಲ್‌ ಚಮಚ - 3 ಟೀ ಚಮಚ ಇ 4 ಔನ್ಸ್‌ 

1 ಔನ್ಸ್‌ ೯ 20. 412 (ಸಿ.ಸಿ.) 

1 ಫೈಂಟ್‌ - 20 ಔನ್ಸ್‌ - 0.57 ಲೀಟರ್‌ 

] ಕ್ವಾರ್ಟ್‌ - 2 ಫೈಂಟ್‌ - 1.14 ಲೀಟರ್‌ 

] ಗ್ಯಾಲನ್‌ ( ಇಂಪೀರಿಯಲ್‌ ) ಇ 4 ಕ್ವಾರ್ಟ್‌ ಇ 4.546 ಲೀಟರ್‌ ಇ 
10 ಪೌಂಡ್‌ (ಅಳತೆ) 

1 ಸೀಮೆ ಎಣ್ಣೆ ಡಬ್ಬ 4 ಗ್ಯಾಲನ್‌ 

6 ಸೀಮೆ ಎಣ್ಣೆ ಬಾಟ್ಲ್‌ ಎ 1 ಗ್ಯಾಲನ್‌ - 4 ಅಳತೆ ಸೇರು 

1 ಬುಷೆಲ್‌ ಇ 8ಗ್ಯಾಲನ್‌ ಎ 36.37 ಲೀಟರ್‌, 100 ಲೀಟರ್‌ -2.75 
ಬುಷೆಲ್‌ 

1 ಬ್ಯಾಲರ್‌ - 40-48 ಗ್ಯಾಲನ್‌ 


ಮೆಟ್ಟಿಕ್‌ ಪದ್ಧತಿ 
1 ಮಿಲಿ (ಸಿಸಿ) - 0.035 ಔನ್ಸ್‌ 
] ಲೀಟರ್‌ 100 ಸಿಸಿ) - 1.76 ಫೈಂಟ್‌ - 0.88 ಕ್ವಾರ್ಟ್‌ - 0.22 
ಗ್ಯಾಲನ್‌ (ಇಂಪಿ) - 35.2 ಔನ್ಸ್‌ | 
ತೂಕ 


1ತೊಲ ೬ 1 ರೂಪಾಯಿ ತೂಕ 
1 ಪೌಂಡ್‌ ಇ 40 ತೊಲ 


116 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


1 ಮಣ - 82 ಪೌಂಡ್‌ (ರೈಲ್ವೆ) 

1 ಗ್ರೈನ್‌ - 0.0648 ಗ್ರಾಮ್‌ 

1 ಔನ್ಸ್‌ - 15.432 ಗ್ರೈನ್‌ - 28.35 ಗ್ರಾಮ್‌ - 28,412 ಮಿ.ಲಿ. 
(ಸಿಸಿ) ಅಳತೆ 

1 ಪೌಂಡ್‌ - 16 ಔನ್ಸ್‌ - 0.454 ಕೆ.ಜಿ - 40 ತೊಲ 

1 ಕ್ವಾರ್ಟರ್‌ - 28 ಪೌಂಡ್‌ 

1 ಹಂಡ್ರೆಡ್‌ವೈಟ್‌ ಎ 4 ಕ್ವಾರ್ಟರ್‌ - 112 ಪೌಂಡ್‌ ೬. 50.802ಕೆ.ಜಿ. 

| ಟನ್‌ ಎ 20 ಹ.ವೈ. - 2240 ಪೌಂಡ್‌ = 1016.05ಕೆ.ಜಿ. 

1 ಮೆಟ್ಟಿಕ್‌ಟನ್‌ - 2204 ಪೌಂಡ್‌. 1000 ಕೆ.ಜಿ. - 10 ಕಿ4ಟಾಲ್‌ 

100 ಗ್ರಾಮ್‌ ಇ 3.538ನ್ಸ್‌ | 

1 ಕೆ. ಜಿ. ಎ 2.20 ಪೌಂಡ್‌ - 1000 ಗ್ರಾಮ್‌ [ 

100 ಕೆ.ಜಿ ಎ 7.87 ಕ್ವಾರ್ಟರ್‌ - 1.97 ಹಂಡ್ರೆಡ್‌ವೈಟ್‌ 


ನವಣೆ 117 
ಅನುಬಂಧ 3 
ಶೇಕಡಾ ಸಿಂಪರಣೆ ಮಿಶ್ರಣವನ್ನು ತಯಾರಿಸುವಿಕೆ 


2 ವಿಂ.ಲಿ. (ಸಿಸಿ) 2 ಗ್ಮಾ. ನೀರಿನಲ್ಲಿ -0.02% ವಿಶ್ರಣ ಗ್ಯಾ. ನೀರಿನಲ್ಲಿ -0.04% 


3 ಮಿ.ಲಿ.(ಸಿಸಿಿ. ,,... ಇ0.03% i =0,06% 
4ವಮಿಲಿ(ಸಸಿಿ |, ಇ0.04% ಸ 0.08% 
5 ವಿಂ.ಲಿ.(ಸಿಸಿ)ಎಿ. ..... ಇ0.05% ತ 0.1% 
10 ವಿಂ.ಲಿ.(ಸಿಸಿ) ., ೬0,10 ಜ್ಯ 0.2% 


ಮಾರಾಟ ವಸ್ತುವಿನ ಶೇಕಡಾ ಪ್ರಮಾಣ ಕೊಟ್ಟಾಗ (...) ಶೇಕಡಾ 
ಶಕ್ತಿಯುಳ್ಳ (...) ಗ್ಯಾಲನ್‌ ಮಿಶ್ರಣವನ್ನು ತಯಾರಿಸಲು ಸೂತ್ರ. 
ಸಿಂಪರಣಾ ದ್ರಾವಣ (ಗ್ಯಾಲನ್‌) » 10 » ಬೇಕಾದ ಶಕ್ತಿ (ಶೇಕಡಾ) ಮಾರಾಟ ವಸ್ತು 
ವ ಎ. (ಪೌಂಡು) 
ಮಾರಾಟ ವಸ್ತುವಿನ ಶಕ್ತಿ (ಶೇಕಡಾ) 
ಉದಾ : ಶೇಕಡಾ 0.15 ಪ್ರಮಾಣದ 100 ಗ್ಯಾಲನ್‌ ಸಿಂಪರಣಾ - ದ್ರಾವಣ 
ತಯಾರಿಸಲು ಶೇಕಡಾ 50ರ ಜೈನೆಬ್‌ ಎಷ್ಟು ಬೇಕು? 


100 ೬10 0,15 
“3 ಪೌಂಡು (1 ಗ್ಯಾಲನ್‌ - 10 ಪೌಂಡ್‌) 





50 
ಉದಾ : ಶೇಕಡಾ 0.02ರ ಪ್ರಮಾಣದ 100 ಲೀಟರ್‌ ಸಿಂಪರಣಾ ಎ. ದ್ರಾವಣ 
ಸಿದ್ಧಪಡಿಸಲು ಶೇಕಡಾ 50ರ ಚೆವಿಸ್ಟಿನ್‌ ಎಷ್ಟು ಬೇಕು? 
100 (ದ್ರಾವಣ) ಲೀಟರ್‌ 0.02% (ಬೇಕಾದಶಕ್ತಿ) 
50 (ರಸಾಯನಿಕದ% ) 


100, 0.02 
— ಜಾ 0.04 ಲೀಟರ್‌ -40ವಿ.ಲಿ. ಬೆವಿಸ್ಟಿನ್‌ 





$0 


ನೀರು ಹಾಗೂ ಶಿಲೀಂಧ್ರನಾಶಕಗಳ ಪರಿಮಾಣ ತಿಳಿದಿರುವಾಗ ತಯಾರಿಸಿದ 
ದ್ರಾವಣದ ಶೇಕಡಾ ಶಕ್ತಿ ಕಂಡುಹಿಡಿಯಲು ಸೂತ್ರ, 
ಶಿಲೀಂಧ್ರನಾಶಕದ ಪರಿಮಾಣ (ಮಿ.ಲಿ.) » ಶಿಲೀಂಧ್ರನಾಶಕದ ಶಕ್ತಿ 
(ಶೇಕಡಾ) 
ತಯಾರಿಸಿದ ಶಿಲೀಂಧ್ರನಾಶಕ ದ್ರಾವಣ (ವಿಂ.ಲಿ.) » ಉಪಯೋಗಿಸಿದ ನೀರು 
(ಮಿ.ಲಿ.) 
= ತೆಯಾರಿಸಿದ ಶಿಲೀಂಧ್ರನಾಶಕದ ಶಕ್ತಿ (ಶೇಕಡಾ) 


118 ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 


ಉದಾ: (1) ಶೇಕಡಾ 50 w.p.ಯ 100 ಮಿ.ಲಿ. ಬೆವಿಸ್ಟಿನ್‌ 100 ಲೀಟರ್‌ 
ನೀರಿಗೆ ಸೇರಿಸಿದಾಗ ತೆಯಾರಿತ ದ್ರಾವಣದ ಶಕ್ತಿ ಎಷ್ಟಾಗಂತ್ತದೆ? 


100 x 50 5000 5° 3 





100x100 10000 100 20 
(1 ಲೀಟರ್‌ - 1000.೦.) 


(11) ಶೇಕಡಾ 50ರ ಒಂದು ಪೌಂಡ್‌ ಜೈನೆಬ್‌ಅನ್ನು 16 ಗ್ಯಾಲನ್‌ 
ನೀರಿನಲ್ಲಿ ಸೇರಿಸಿದಾಗ ತಯಾರಿತ ದ್ರಾವಣದ ಶಕ್ತಿ ಎಷ್ಟಾಗುತ್ತದೆ? 
| 


1x50 50 5 
032 
16x10 160 16 
(1 ಗ್ಯಾಲನ್‌ - 10 ಅಳತೆ ಪೌಂಡ್‌) 


1 


ಅಡ್ಡ ತಡಕೆಯುಳ್ಳ 
ಕವಕಜಾಲ 

ಅಳತೆ 

ಅಲ್ಲೆ ೈಂಗಿಕಾವಸ್ಥೆ 


ಅಲೈಂಗಿಕಾ ಬೀಜಕಣ 
ಅಂಗಮಾರಿ 
ಅಂಡಾಕಾರ 
ಆಮ್ಲಾಯ ಮಣ್ಣು 
ಆಸರೆ ಸಸ್ಕ 
ಎಲೆಚುಕ್ಕೆ 
ಎಲೆ ಒರೆ 
ಎಲೆಯ ಚಿಂದಿ 
ಒಟ್ಟುಪಾತಿ 
ಒಳಗಿನ ದಿಂಡು 
ಕದಿರು ಆಕಾರ 
ಕವಕ ತಂತು 
ಕವಕ ಜಾಲ 
ಕಂದು ಬಣ್ಣ 
ಕಾಡಿಗೆ ರೋಗ 
ಕೀಟ 
ಕೊರಳ ಸೋಂಕು 
ಕೊಳವೆಯಾಕಾರ 
ಕೋಶ 
ಕೋನಾಕಾರ 
ಗುಂಟು 
ಗಾಯ 
ಚಿಹ್ನೆ 


ಇ 


ಜಂತುಹುಳು 


ಪಾರಿಭಾ&ಿಕ ಶಬ್ದಕೋಶ 


Septate mycelium 


Measurement 
Asexual] stage 


(Imperfect stage) 


Asexual spore 
Blight 

Oval shape 
Acidic 5011 
Collateral host 
Leaf spot 
Leaf sheath 
Leaf shredding 
Nursery bed 
Stalk 

Spindle shape 
Hypha 
Mycelium 
Brown colour 
Smut disease 
Insect 

Neck infection 
Cylindrical 
Cell 

Angular 

Gall 

Lesion 

Sign 
Nematode 


ಜೊಳ್ಳು ಕಾಳು 
ಜೋನಿರೋಗ 
ತರುವಾಯ ಸೋಂಕು 


ತುಕ್ಕು (ಅರಿಸಿನ) 

ತುಕ್ಕು ಚುಕ್ಕೆ 

ತೆಂಡೆ ಒಡೆಯುವಿಕೆ 

ತೆನೆಸುಕ್ಕು 

ತೆನೆ ಕೊಳೆ 

ದಂಟು (ದೇಟು) 

ನಷ್ಟ 

ನರಗಳು 

ನಂಜು 

ನಾಟಿಮಾಡಿದ 

ಫಲನಕಾಯ 

ಪರ್ಯಾಯ, 
ಅತಿಥೇಯಸಸ್ಯ 

ಪತ್ರ ರಂಧ; 

ಪುಡಿ ಉದುರಿಸುವಿಕೆ 

ಬುಗುರಿಯಾಕಾರ 

ಬೆಂಿರೋಗ 

ಬಿಸಿತಾಪ 


ಬಿಸಿಲಿನ ತಾಪ 
ಬೀಜಕಣ 
ಬೀಜದ ಗಂಟು 
ಬೀಜೋಪಚಾರ 
ಬೀಜಕಣ ಕೋಶ 
ಬುಡ ಕೊಳೆ 


Chaffygrain 

Sugary disease 

Secondary 
infection 

Rust 

Rust pustule 

Tillering 

Ear cockle 

Ear rot 

Stalk 

Loss 

Veinlets 

Virus 

Transplanted 

Fruiting body 

Alternate, host 

plant 

Stomata 

Dusting 

Pyriform 

Blast disease 

Hot water 
treatment 

Solar treatmeut 

Spore 

Seed gall 

Seed treatment 

Sorus 

Foot rot 


ಬೂಜು (ಕೇದಿಗೆ) 

ರೋಗ 
ಬೂದಿರೋಗ 
ಬೇರು ಸಸಿ 
ಮುಚ್ಚಳಗಳು 
ಮೂಲಸೋಂಕು 
ಮಿಲನಗೊಳ್ಳು _ 
ಮೊಳಕೆಯ ನುಳ 
ರೋಗದ ಲಕ್ಷಣ 
ರೋಗಕಾರಕ 
ರೋಗತೆಕ್ಟ 
ರೋಗ 


ರೋಗನಿರೋಧಕ ತಳಿ 


ಲೈಂಗಿಕ ಬೀಜಕಣ 
ಲೈಂಗಿಕಾವಸ್ಥೆ 


ವರ್ಣರಹಿತ 
ವೆಂಶಾವಳಿ 


ಧಾನ್ಮದ ಬೆಳೆಗಳಿಗೆ ಬೀಳುವ ರೋಗಗಳು ಹಾಗೂ ಅವುಗಳ ಹತೋಟಿ 120 


Downy mildew 
Powdery mildew 
Tiller 

Papillae 


Primary infection 


Coalesec 
Germ tube 
Symptom 
Pathogen 
Disease cycle 
Disease 
Resistant variety 
Sexual spore 
Sexual stage 
(Perfect stage) 
Hyaline 
Race 


ಸರದಿಬೆಳೆ (ಬೆಳೆಯ 


ಪರಿವರ್ತನೆ) 


ಸಾಂಕ್ಟಾಮಿಕ 


ಸುಪ್ತಾಮ್ಕೆ 
ಸ್ವಳಿಕವಾಗಿ 
ಸಿಂಪರಣೆ 
ಸೊರಗುರೋಗ 
ಸೊಂಕು ಸಸ್ಮಂತರ 
ವಾಗುವಿಕೆ 


_ ಶಲಾಕಾಗ್ರ 


ಶಿಲೀಂಧ್ರ, 
ಹಸುರು ತೆನೆ 
ಹರಡುವಿಕೆ 
ಹತೋಟಿ 
ಹೂಬಿಡುವ ಕಾಲ 
ಹೊಟ್ಟು ಎಲೆ 


Rotation crop 

Epidemic 
(Epiphytatic) 
Dorment 

Endemic 

Spray 

Wilt disease 

Systemic 

infection 

Stigma 

Fungus 

Green ear 
Spread ' 
Control 

Flowering stage 
Glume 


ಆಧಾರ ಗ್ರಂಥಗಳು 


21೦೩5೦೫, J. G., Diseases of Field Crops. New York: 
McGraw-Hill Book Company, Inc., 1956. 


7781೫81೦೫೨3, ಔ. A., Fieldcrop pests. Bangalore, India : 
University of Tennessee USAID, 1972. 


RAMAKRISHNAN, 7. S., Diseases of Millets. New 
Delhi, Indian Council of Agricultural Research, 1963. 


7೬140೬5೪೩೭೪, G., Diseases. of Crop Plants in India. 
New Delhi: Prentice-hali of India Private Limited, 
1972. 


5/0೫, R. ಕ, Plant Diseases. New 16181: 1. ೫. ೫, 
Company, 1968. 


Warerr, ೫. 5, 1, An Iniroduction 10 Plant Diseases. 
London : John Wiley and Sons Ltd., 1969. 


ಶೇಷಗಿರಿರಾವ್‌, ಡಿ. ಸಸ್ಮ ಸಂರಕ್ಷಣಾ ಕೈಪಿಡಿ. ಮೈಸೂರು; ಮೈಸೂರು 
ವಿಶ್ವವಿದ್ಯಾನಿಲಯ, 1971. 


ಕ bd ಪಾ es ಇಟ್‌ ಧು ದ pe 
= ಉದ ಓಲ. OAT ಓಗಿ ಮು ಓಟ 2 ಎ. © 


22. 
23, 
24, 
25, 
26, 


ಕನ್ನಡ ಅಧ್ಯಯನದ ವಿಭಾಗದ ಪ್ರಕಟಣೆಗಳು 


ಸಾದಾ ಕ್ಕಾಲಿಕೊ 


- ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
. ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 

. ಕೀಟ ವಿಂಗಡಣೆ 

. ಕೇಟಿ ಹತೋಟೆ (ದ್ವಿತೀಯ ಮುದ್ರಣ) 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 1 
. ತರಕಾರಿ ಬೇಸಾಯ 

- ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 


ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 


- ರೈತರ ನೆಚ್ಚುಮೆಚ್ಚಿನ ಮರಗಳು 

» ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 2 
- ಬೀಜಗಣಿತ ಪರಿಚಯ 

. ಮಣ್ಣು ಮತ್ತು ನೀರು ನಿರ್ವಹಣೆ 

- ಮಣ್ಣು 

. ಕೃಷಿ ಸಹಕಾರ 

, ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 

. ಗೋಸಂಪತ್ತು 
« ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳು 

. ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 

- ಪಶುವೈದ್ಯಕೀಯ ವಿಜ್ಞಾನ 

. ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 
- ಟ್ರಾಕ್ಟರುಗಳು ಹಾಗೂ ಅವುಗಳನ್ನು 


hy 


ಸುಸ್ಥಿತಿಯಲ್ಲಿಡುವ ಕ್ರಮಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ - ಭಾಗ 3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯವರ್ಗೀಕರಣಶಾಸ್ತ್ರ 
ಪೌಷ್ಟಿಕ ಆಹಾರ 


2-50 

5.00 
15-00 
12-50 
16-25 
12-50x 

5-00 


15-00 


15-00 
11-25 
£500 
15-00 
11-25 
6-25 
15-00 
6-25 
7-50 
17350 
7-50* 
8-25* 


7-50* 
10-00 
11-25* 
15-00 
15-00 

9-00* 


6.255 
19-00* 
19-00% 
15-00 
20-00 
19--00* 
15-00* 
10-00* 
19-003 
10-00» 
11-25 
21..25* 
11-25* 
12-50* 


12-50* 
15-00 
16-25 
19-00 
20-00 
14-00, 


೩೨1 
28, 


29; 


30. 
31, 


32. 
33: 
34, 
ತಿನ, 
36, 
37. 
38. 
39. 
40, 
41, 
42. 
43. 
44, 


45, 
46. 


123 


ಕಡಲ ಮೀನುಗಾರಿಕೆ 
ಧಾನ್ಯದ ಬೆಳೆಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳಂ ಹಾಗೂ 
ಅವುಗಳ ಹತೋಟಿ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ ಸಮಾಕ್ಷಣೆ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು ಜೀವ- 
ರಸಾಯನಶಾಸ್ತ್ರ 
ಎಲುಬುಶಾಸ್ತ್ರಿ 
ಕಡಲೆಕಾಯಿ 


ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 1 
ತೆಂಗಂ, ಅಡಿಕೆ ಇತರ ಗರಿಮರಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 
ಎಣ್ಣೆ (ಬೀಜ)ಕಾಳುಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 


5-00 


10-75* 


4-50* 
6-00 


7-50* 
9-50 
9-50 
12-50* 
16-25 
16-25 
10-75 
20-00 
11-25 
10-00 
25-00 
9-00 
12-00 
22-50 
5-00 


7-50 


ಕ್ಯಾಲಿಕೊ 
10--00 


14-00 
13-25 


21-25 


25-00 
16-25 
15-00 
30-00 


27-50 


47, 
48, 


49. 


50. 


51, 
$2, 
53, 
54, 
55, 
56. 
57. 
58, 
59. 
60. 
61. 
62. 
63. 
64. 
65. 
66. 
67. 
68. 
69. 
70. 
71. 
72 


124 


ಸಾದಾ 

ಹತ್ತಿ (ನೂಲು) ನಾರಿನ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 10-00 

ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪನೇರಿಳೆ 

ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 5-00 

ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 

(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 

ಹಾಗೂ ಅವುಗಳ ಹತೋಟಿ 


ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 

ಕೀಟಗಳು ಹಾಗೂ ಅವುಗಳ ಹತೋಟಿ 4-50 
ಸಸ್ಕ ಸಾಮ್ರಾಜ್ಯ 25-00 
ಮಾನುಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈತಸಂಘಗಳ ಸಂಘಟನೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋ:ಕುರೋಗಗಳು 7-50 
ದೊಡ್ಡರೋಗ 500 
ಮೂಲ ಅರ್ಥಶಾಸ್ತ್ರ 19-00 
ಜೇನಂಸಾಕಣೆ 1750 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3-25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರ್ಯಾಕ್ಟರಂಗಳು 

ಸಹಕಾರಿ ಬೇಸಾಯ 18.00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 
ಸಂಸ್ಕೃತಿಯ ರೂಪಿಕೆಗಳು 17-00 
ರೇಖಾತ್ಮಕ ಬೀಜಗಣಿತ 30-00 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ : 20-00 


ನೀರಾವರಿ ತತ } ಹಾಗೂ ಪದ್ಧತಿಗಳು 45-00 


ಕ್ಯಾ ಲಿಕೊ 


3-75 


30-00 
15-50 
13-25 
25-00 
19-00 
25-00 
25-00 
12-00 


24-00 
22-50 


25-00 
60-00 
23-00 
25-00 
19-50 
25-00 
22-00 
35-00 
24-00 
50-00 


73, 
74, 
15, 
76. 
11. 
78. 


79; 


80. 


81. 
82, 
83, 
84, 
85, 
86. 
87. 


88. 


89. 
90. 


91. 


92, 
93. 


125 


'ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪ್ರಾಣಿಗಳ ವರ್ತನೆ 
ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ 
ಸಸ್ಯ ತಳಿ ಅಭಿವೃದ್ಧಿ ವಿಧಾನಗಳು 
ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 
ಗಳಿಸಿರುವ ಸೂಕ್ಷ್ಮಜೀವಿಗಳು (ಆಹಾರ ಸೂಕ್ಷ್ಮಜೀವಿ 
ವಿಜ್ಞಾನ - ಭಾಗ 1) 
ಕೆಲವು ಸಸ್ಮಗಳ ವೆ ಜ್ಲಾನಿಕ ಇಂಗ್ಲಿಷ್‌ ಹಾಗೂ 
ಕನ್ನಡ ಹೆಸರುಗಳು 
ಮಾನು ಮತ ಸಾಗರೋತ್ಪನ್ನ ಆಹಾರಗಳ ಶೀತ 
ಜೋಪಾಸನೆ 
ಸಾಕುಪ್ರಾಣಿಗಳ ಕೀಟ ಮತ್ತು ಸ್ನಾಯುಶಾಸ್ತ್ರ 
ಕುರಿಸಾಕಣೆ 
ಜೋಳ 
ಹಂದಿಯ ಭ್ರೂಣ ಶಾಸ್ತ್ರ 
ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 
ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಅವುಗಳ 
ಹತೋಟಿ 


ಜಾನುವಾರು ಮತ್ತು ಮನುಷ್ಯರಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 

ತೆಂಗಿನ ಬೇಸಾಯ 

ಆಹಾರ ಸಂರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 

(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ 2) 

ಸೂಕ್ಷ್ಮಜೀವಿ ಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
(ಸೂಕ್ಷ್ಮಜೀವಿ ಜಗತ್ತು - ಭಾಗ 1) 

ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 

ಹಸುರಂ ಸಸ್ಯದ ಜೀವನ 


ಸಾದಾ 


45-00 
17.00 


125-00* 


60-00 
17-00 


8-50 


15-00 


20-00 
20-00 

8-00 
10-00 
35.00 
25-00 

8-00 


10-00 


10-00 
900 


11-00 


17-00 
2-00 
12-00 


ಕಾಲಿಕೊ 


ತೆ 


50-00 
22-00 


22-00 


20-00 


೩5-00 


25-00 
13-00 
15-00 
40-00 
30-00 


14-00 


17-00 


94, 


95. 


96, 


97. 


.98, 


99, 


100. 


101. 
102. 
103. 
104. 


105. 
106. 
107. 


126 
ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ ಪರಿಣಾಮ) 
ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ 

(ಸೂಕ್ಷ್ಮಜೀವಿ ಜಗತ್ತು - ಭಾಗ 2) 
ವಿವಿಧ ಆಹಾರಗಳು ಕಲುಷಿತಬಾಗುವಿಕೆ, ಕೆಡುವಿಕೆ ಮತ್ತು 
ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ 3) 
ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು ಮತ್ತು 
ಆಹಾರಗಳು(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ 4) 
ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳು (ಆಹಾರ 

ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ 5) 
ಆಹಾರ ನೈರ್ಮಲ್ಯ ಹತೋಟಿ ಮತ್ತು ಪರೀಕ್ಷೆ 


13-00 


15-00 


' 7-00 


5-00 


(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ -.ಭಾಗ 6)  (ಅಚ್ಚಿನಲ್ಲಿದೆ) 


ಕೃಷಿ ಕರ್ನಾಟಕ 12-00 17-50 
ದಾಸ್ತಾನು, ಮನೆ, ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ. 35-00 
ಮತ್ತ್ಯಶಾಸ್ತ್ರ 50-00 
ಹಣ್ಣು ತರಕಾರಿ ಸಂರಕ್ಷಣೆ 35-00 40-00 
ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ 6000 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ (ಅಚ್ಚಿ ನಲ್ಲಿದೆ) 
ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ ಕ 
ಬತ್ತದ ಬೇಸಾಯ 1 
ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು 
ಹಾಗೂ ಅವುಗಳ ಹತೋಟಿ 12-00 17-00 


* ಪ್ರತಿಗಳು ತೀರಿವೆ. 


